1 


ರಾಜ್ಯೋತ್ಸವ ಸಂಜಿಕ 


' ಹಾಗು ಅದರೆ ಸಂಪನ್ಮೂಲಗಳು : 


ಲೇಖಕರಿಗೆ ಸೂಚನೆಗಳು | | 

“ಕರ್ನಾಟಕ ಭಾರತಿ”ಯು ಸೃಜನ, ವಿಮರ್ಶನ ಸಂಶೋಧನ, ಸಾಹಿತ್ಯ, ತ 
ವಿಜ್ಞಾನ ಮತ್ತು ಮಾನವಿಕ ವಿಷಯಗಳ ಅಭಿವೃದ್ದಿ ಗಾಗಿ ಮೀಸಲಾಗಿದ್ದು , ಅದೆರಲ್ಲಿ ೫ 
ಪ್ರಕಟನೆಗಾಗಿ ಈ ಬಗೆಯ ಎಲ್ಲ ಲೇಖನೆಗಳಿಗೂ ಸ್ವಾಗತವಿದೆ. ಅನಂವಾದ ಲೇಖನ 
ಗಳಿದ್ದರೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಟ. ಡಒ೦ುನ ನ ಕಳುಹಿಸಬೇಕು. 

ಲೇಖನಗಳನ್ನು ಕಾಗದದ ಒಂದೇ ಮಗ್ಗುಲಲ್ಲಿ ಸಾಕಷ್ಟು ಮಾರ್ಜಿನ್‌ ಬಿಟ್ಟು 
ಸ್ಪಷ್ಟವಾಗಿ ಬರೆದಿರಬೇಕು. ಇಲ್ಲವೆ ಟೈಪು ಮಾಡಿರಬೇಕು. ಹಸ್ತ ಪ್ರತಿಗಳು ಯಾವ | 
ರೀತಿಯಿಂದೆಲೂ ಅಸ್ಪಷ್ಟವಾಗಿಯಾಗಲೀ ಅಸಂಪೊರ್ಣವಾಗಿಯಾಗಲೀ ಇರಬಾರದು. 

ಲೇಖನ ಸ್ವೀಕೃತವಾದ ಕೂಡಲೇ ಲೇಖಕರಿಗೆ ತಿಳಿಸಲಾಗುತ್ತದೆ. ಅಸ್ವೀಕ್ರೃತ 
ಲೇಖನಗಳನ್ನು ಮರಳಿ ಪಡೆಯಲಿಚ್ಛಿಸುವವರು ಸಾಕಷ್ಟು ಅಂಚೆ ಚೀಟಿಗಳನ್ನು 
ಕಳುಹಿಸಬೇಕು. 

ಲೇಖಕರಿಗೆ ಅವರ ಲೇಖನಗಳ ೨೫ ಪ್ರತಿಗಳನ್ನು ಲೇಖನವು ಪ್ರಕಟವಾದ 
ಸಂಚಿಕೆಯ ಪ್ರತಿಯೊಂದಿಗೆ ಕಳುಹಿಸಲಾಗುತ್ತದೆ. ಹೆಚ್ಚಿಗೆ ಪ್ರತಿಗಳು ಬೇಕಾದವರು 
ಅದರ ಮುದ್ರಣಾದಿ ವೆಚ್ಚವನ್ನು ವಹಿಸಬೇಕಾಗುತ್ತದೆ. ಲೇಖನ ಅಚ್ಚಾಗುವ 
ಪೂರ್ವದಲ್ಲಿ ಈ ವಿಷಯಕ್ಕೆ ತಿಳಿಸಬೇಕು. 

ಲೇಖನಗಳನ್ನು, ವಿಮರ್ಶೆಗಾಗಿ ಪುಸ್ತಕಗಳನ್ನು ಸಂಪಾದಕರು “ ಕರ್ನಾಟಕ 
ಭಾರತಿ», ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ! ವಿಶ್ವವಿದ್ಯಾಲಯ, ಧಾರವಾಡ 
೫೮೦ ೦೦೩ ಇವರಿಗೆ ಕಳುಹಿಸಬೇಕು, ವಿಮರ್ಶೆಗಾಗಿ ಹುಸ |,ಕಗಳನ್ನು ಕಳುಹಿಸು 
ವವರು ಎರಡು ಪ್ರತಿಗಳನ್ನು ಕಳುಹಿಸಬೇಕಂ. ಇನ್ನಿತರ ಯಾವುದೇ ವಿಷಯಕ್ಕೆ 
ನಿರ್ದೇಶಕರು, ಪ್ರಸಾರಾಂಗ, ಕರ್ನಾಟಕ ವಿಶೈನಿದ್ಯಾ ಲಯ್ದೆ ಧಾರವಾಡ 
೫೮೦ ೦೦೩ಇವರಿಗೆ ಬರೆಯಬೇಕು. 


ಕರ್ನಾಟಿಕ ಭಾರತಿ 
ಸ್ವಾತಂತ್ರ್ಯೋತ್ಸವ ಸಂಚಿಕೆ ೨. ರಾಜ್ಯೋತ್ಸವ ಸಂಚಿಕೆ 
ಸಂಕ್ರಮಣ ಸಂಚಿಕೆ ಲ ಅಕ್ಷಯ ತೃತೀಯಾ ಸಂಚಿಕೆ 


ವಾರ್ಷಿಕ ಚಂದಾ: ರೂ. ೮-೦೦ (ಅಂ ವೆಚ್ಚೆ 


21, 


ಸಹಿತ) 
ಬಿಡಿ ಸಂಚಿಕೆಯ ಬೆಲೆ ; ರೂ. ೨-೫೦ 
( ಅಂಚಿ ವೆಚ್ಚ `ರೂ. ೧-೨೫ ಪ್ರತ್ಕೇಕ ) 


(ವಿದ್ಯಾರ್ಥಿಗಳಿಗೆ ರಿಯಾಯತಿ ಚೆಂದಾದರ ರೂ. ೪-೦೧೦ ಮಾತ್ರ .- ಹಣವನ್ನು 
ಡಿಮಾಂಡ ಡ್ರಾಫ್ಟ್‌ ಇಲ್ಲವೇ ಪೋಸ ಎಲ್‌ ಆರ್ಡರ ಮೂಲಕ ಫಾಯನಾನ್ಸ 
ಆಫೀಸರ, ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ, ೫೪೦ ೦೦೩ 
ಇವರಿಗೆ ಕಳುಹಿಸಬೇಕು.) 


ಕರ್ನಾಟಕ ಭಾರತಿ 


ತ್ರೈಮಾಸಿಕ ಪತ್ರಿಕೆ 


ಪ್ರಧಾನ ಸಂಪಾದಕರು: 
ಡಾ. ಎಂ. ಎಂ. ಕಲಬುರ್ಗಿ 


ಸಂಪಾದಕರು : 


ಡಾ. ಎಂ. ಬಿ, ಕೊಬ್ರಿ ಶೆಟ್ಟಿ 


ಘರ್ನಾಟಿಕ ವಿಶ್ವವಿದ್ಯಾಲಯ, ಧಾರವಾಡ 


ತರ್ನಾಟಕ ಭಾರತಿ 


ಕರ್ನಾಟಕ ವಿಶ್ವನಿದ್ಯಾಲಯದ ತ್ರೈಮಾಸಿಕ ಪತ್ರಿಕೆ 


lo 


ಸಂಪುಟ: ೧೭ ಸಂಚಿಕೆ: 


ರಾಜ್ಯೋತ್ಸವ ಸಂಚಿಕೆ 


CL 


ಕ್ತಿ ಹಾಗೂ ಅದರ ಸಂಪನ್ಮೂಲಗಳು : 
ನಿಜಾ ನ ವಿಶೇಷಾಂಕ 
ಟ್ರ 
ನವಂಬರೆ, ೧೯೮೪ 


ಡಾ. ಏಂ. ಎಂ. ಕಲಬುರ್ಗಿ ( 
ಡಾ. ಎಂ. ಬಿ. ಕೊಟ್ಟಿ ಶೆಟ್ಟಿ (ಸಂಪಾದಕರು) 
ಡಾ. ವ್ರ ಎಂ. ಕೋರವಾರ ಫ 
ಎಂ. ಸಿ. ಕೊಡಿ 
೧) 
ಡಾ. ಬಿ. ಎಂ. ವಾಲಿ 
ಸಿ. ಆರ್‌. ಯರವಿನತೆಲಿಮಠ 
ಲೀ ಎಸ್‌. ಲ್ಲ. ನಾಯಕ ( ಸದಸ್ಯೆ «ಕಾರಿ ದರ್ಶಿ ) 


ಪ್ರಕಾಶಕರು: 
ಎಸ್‌. ಬಿ. ನಾಯಕ 


ನಿರ್ದೇಶಕರು, ಪ್ರಸಾರಾಂಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಮುದ್ರಕರು : 
ಸಂಯುಕ್ತ ಕರ್ನಾಟಿಕ 
ಕೊಪ್ಪೀಕರ ರೋಡ, ಹುಬ್ಬ 


ಪೈಸ್‌ 
1 
೫.೧ 


A 


ಕ ಟ್‌ ಚಕ್‌ 


4 


ಪರಿವಿಡಿ 


RVI 

ಅ.ನಂ. ವಿಷಯ ಅನುಕ್ರಮಣಿಕೆ ಪುಟ 

೧. ಭಾರತದಲ್ಲಿ ಪರಮಾಣು ಶಕ್ತಿಯಿಂದ ವಿದ್ಯುತ್‌ ಉತ್ಪಾದನೆ. ೧- ೬ 
ಬಿ. ಎಸ್‌. ಪ್ರಭಾಕರ 

೨. ಕಾಂತೀಯ ದ್ರವಗತಿಕ ವಿಧಾನದಿಂದ ಶಕ್ತಿಯ ರೂಪಾಂತರ ೭-೧೪ 
—ರಾಮಚೆಂದ್ರ ಭಟ್‌ 

೩. ನ್ಯೂಕ್ಲೀಯ ಸಂಯೋಗ ರಿಯಾಕ್ಟರ | ೧೫-೨೪ 
—ಆರ್‌. ಸಿ. ನಾಯಿಕ ಮತ್ತು ಆರ್‌. ಎಂ. ದಿಕ್ಷಿತ 

೪, ಉಪಷ್ಟಶಕ್ತಿಸಾ ಸ್ಥಾವರಗಳು ೨೫-೩೦ 
— ಎಂ. ಸಿ. ದೊರೆಸ್ತಾಮಿ 

೫. ಜಲವಿದ್ಯುತ್‌ ಶಕ್ತಿ ೩೧-೩೯ 
ವ್ಹಿ, ಜಿ, ಕುಲಕರ್ಣೆ 

೬. ಲೇಸರದಿಂದ ನ್ಯೂಕ್ಲೀಯ ಸಂಯೋಗ ಶಕ್ತಿ ೪೦-೪೫ 
ಎಂ, ಎನ್‌. ದಿಕ್ಷಿತ ಮತ್ತು ಆರ್‌. ಸಿ. ನಾಯಕ 

4 ಎಡಿ 

ಹ್ತ ಜೈವಿಕ ಅನಿಲ ಶಕ್ತಿ ೪೬-೪೮ 
ಎಂ. ಎ, ಸೇತುರಾವ್‌ 

೮, ಜಲಜನಕ ಭವಿಷ್ಯತ್ತಿನ ನ ಇಂಧನ ೪೯-೫೫ 


ಹ. ಎನ್‌. ಮೂರ್ತಿ 


ಕಾ 
ಜಗದೀಶ 


ಇ್‌್‌ೇ 


ಟ್ರ 
ರಾ, ಗಳು! Wr” 


ಠಿ 


ದೀಕರಣ 


೦ 
ಠಿ 


ಫೆ 
ಆ 


ಲಿ ಗ್ರಾಮೀಣ ವಿ 


೧೨ 


ಕರ್ನಾಟಕದ 


೧ 
ಹಾಲ್‌! ಇ. 


ು ವಿವರಣೆ : 


~~ 
ಆ 


ಗಿ 
~- 


ಲಗಳು ಒ 


[od 
ಈ 


we 


ಭಾರತದಲ್ಲಿ ಪರಮಾಣು ಶಕ್ತಿಯಿಂದ 
ವಿದ್ಯುತ್‌ ಉತ್ಪಾದನೆ 


ಅ ಬಿ. ಎಸ್‌. ಪ್ರಭಾಕರ 


ಪ್ರಾಚೀನತೆಯಿಂದ "ಆಧುನಿಕತೆಗೆ ಕಾಲಿಡುತ್ತಿರುವ ಮಾನವನಿಗೆ ಶಕ್ತಿ 
(energy) ಅವಶ್ಯಕತೆ ಹೆಚ್ಚಾಗುತ್ತಿದೆ. ಒಂದು ದೇಶದ ಶಕ್ತಿಯ ಅವಶ್ಯಕತೆ 
ಹಾಗೂ ಆ ದೇಶದ ಒಟ್ಟು ರಾಷ್ಟ್ರೀಯ ಉತ್ಪಾದನೆ (GNP) ಇವೆರಡೂ ಒಂದ 
ಕ್ಕೊಂದು ಸಂಬಂಧಿಸಿವೆ. ಅಮೇರಿಕೆ ಮತ್ತು ಯುರೋಪದ ಮುಂದುವರಿದ 
ದೇಶಗಳ ತುಲನೆಯಲ್ಲಿ ನಮ್ಮ ದೇಶದ ಶಕ್ತಿ ಉತ್ಪಾದನೆ ನೂರು ಪಾಲು ಕಡಿಮೆ 
ಮುಂದುವರಿದ ದೇಶಗಳಲ್ಲಿ ಶಕ್ತಿಯ ದುರುಪಯೋಗವಾಗುತ್ತಿಜೆಯೆಂಬ ಅಂಶ 
ವನ್ನು ಲಕ್ಷದಲ್ಲಿಟ್ಟಿರೂ, ಕೇವಲ ವ್ಯವಸಾಯ ಹಾಗೂ ಕೈಗಾರಿಕೆಗಳ ಅವಶ್ಯಕತೆ 
ಯನ್ನು ಪೂರೈಸಲು ಭಾರತದಲ್ಲಿ ಈಗಿನ ಉತ್ಪಾದನೆಯ ಹೆತ್ತು ಪಟ್ಟಾದರೂ ಶಕ್ತಿ 
ಉತ್ಪಾದನೆ ಹೆಚ್ಚಾ ಗಬೇಕು. 

ಶಕ್ತಿಯ ಉತ್ಪಾದನೆಯಲ್ಲಿ ಕಲ್ಲಿದ್ದಲು ಎಣ್ಣೆ, ಜಲಶಕ್ತಿ ಇವು ಪ್ರಮುಖ 
ಪಾತ್ರ ವಹಿಸಿವೆ... ಪರಮಾಣು ಶಕ್ತಿಯನ್ನೂ ಈಗ ಈ ಶ್ರೇಣಿಯಲ್ಲಿ ಸೇರಿಸಬಹು 
ದಾಗಿದೆ. ಸೌರಶಕ್ತಿ, ಜೀವಾನಿಲ (0108೩8) ಮುಂತಾದವುಗಳ ಮೂಲಕ ಶಕ್ತಿ 
ಉತ್ಪಾದನೆಯ ಸಂಶೋಧನೆಗಳು ನಡೆದಿವೆಯಾದರೂ ನಮ್ಮ ಸದ್ಯದ ಶಕ್ತಿ 
ಪೂರೈಕೆಗೆ ಕಲ್ಲಿದ್ದಲು, ಜಲಶಕ್ತಿ ಹಾಗೂ ಪರಮಾಣುಶಕ್ತಿ ಇವೇ ಆಧಾರ. ಹಲವು 
ದಶಕಗಳ ಹಿಂದೆಯೇ ಪರಮಾಣು ಶಕ್ತಿಯನ್ನು ವಿದ್ಯುತ್‌ ಉತ್ಪಾದನೆಗೆ ಅಳವಡಿಸಿ 
: ಕೊಂಡಿರುವ ದೇಶಗಳಲ್ಲಿ ಭಾರತವೂ ಒಂದು. ೩೮೦ ದಶಲಕ್ಷ ವಾಟ ಸಾಮರ್ಥ್ಯದ 
ತಾರಾಸುರ ಪರಮಾಕು ವಿದ್ಯುತ್‌ ಕೇಂದ್ರವು ೧೯೬೯ರಲ್ಲಿಯೇ ಕಾರ್ಮೋನ್ಮುಖ 
ವಾಯಿತು. ಭಾರತದ ಇಂದಿನ ವಿದ್ಯುತ್‌ ಉತ್ಪಾದನೆ ೩೦,೦೦೦ ದಶಲಕ್ಷ ನಾಟಿ 
ಗಳಾಗಿದ್ದು ಇದರಲ್ಲಿ ಪರಮಾಣು ಶಕ್ತಿಯ ಪಾಲು ಸುಮಾರು ೮೦೦ ದಶಲಕ್ಷ ವಾಟ 
ಮಾತ್ರವಾಗಿದೆ. ಈ ಶತಮಾನದ ಅಂತ್ಯಕ್ಕೆ ವಿದುತ್‌ ಉತ್ಪಾದನೆಯ ಗುರಿಯು 
ಸುಮಾರು ಒಂದು ಲಕ್ಷ ದಶಲಕ್ಷ ವಾಟಗಳಾಗಿದ್ದು ಇದರಲ್ಲಿ ಪರಮಾಣುಶಕ್ತಿಯ 
ಅಂಶವು ನೂರರಲ್ಲಿ ಹತ್ತರಷ್ಟಾ ದರೂ ಆಗುವ ಆಶಯವಿದೆ. ಭಾರತದಲ್ಲಿ ಎಣ್ಣೆಯ 
ಸಂಪನ್ಮೂಲವು ಸೀಮಿತವಾಗಿದ್ದು ಕಲ್ಲದ್ದ ಲು ಹಾಗೂ ಜಲಶಕ್ಕಿ ಕೆಲಭಾಗಗಳಲ್ಲಿ 

೧ 


ಶಿ ರ್ನಾಟಕ ಭಾರತಿ 


ಮಾತ್ರ ಕೇಂದ್ರೀಕೃತವಾಗಿವೆ. ಆದರೆ ಸರಮಾಣುಶಕ್ತಿಯಿಂದ ವಿದ್ಯುತ್‌ 
ಉತ್ಪಾದನೆ ಭಾರತದ ಯಾವ ಭಾಗದಲ್ಲಿಯಾದರೂ ಸಾಧ್ಯವಿದೆ. 


ಪರಮಾಣು ಶಕ್ತಿ ಕೇಂದ್ರ: 

ಶಕ್ತಿಯನ್ನು ಪರಮಾಣುವಿನ ವಿದಳನ (0855107) ಅಥವಾ ಸಂಯೋಗ 
(೧51೦೫)ದ ಮೂಲಕ ಪಡೆಯಬಹುದು. ಪರಮಾಣು ಸಂಯೋಗದ ಮೂಲಕ 
ಶಕ್ತಿ ಉತ್ಪಾದನೆ ಇನ್ನೂ ಪ್ರಯೋಗಾವಸ್ಥೆ ಯಲ್ಲಿದ್ದು ದರಿಂದ ಅದನ್ನು ಪಡೆಯಲು 
ಇನ್ನೂ ಕೆಲ ದಶಕಗಳು ಬೇಕಾಗಬಹುದು. ಸದ್ಯಕ್ಕೆ ಪರಮಾಣು ಶಕ್ತಿ ಕೇಂದ್ರಗಳು 
ಯುರೇನಿಯಂ- ೨೩೫ದ ವಿಭಜನೆಯನ್ನು ಅವಲಂಬಿಸಿವೆ. ನೈಸರ್ಗಿಕ ಯುರೇನಿಯಂ 
ದಲ್ಲಿ ಪ್ರಮುಖವಾಗಿ ಯುರೇನಿಯಂ-.೨೩೮ ಹಾಗೂ ಯುರೇನಿಯಂ-೨೩೫ ಎಂಬ 
ಎರಡು ಸಮಸ್ಥಾನಿ (1501006)ಗಳಿವೆ. ಇದರಲ್ಲಿ ಯರೇನಿಯು-೨೩೫ದ ಅಂಶ 
ನೂರರಲ್ಲಿ ಕೇವಲ ೦.೬ ಆಗಿದ್ದು ಉಳಿದದ್ದು ಹೆಚ್ಚಾಗಿ ಯುರೇನಿಯಂ-೨೩೮ ಇದೆ. 
ಯುಕೇನಿಯಂ-೨೩೫ದ ಪರಮಾಣುವು ಬೇರೊಂದು ನ್ಯೂಟ್ರಾನವನ್ನು ಸೆರೆ 
ಹಿಡಿದಾಗ ಪರಮಾಣು ಬೀಜದ ಸಮತೋಲ ತಪ್ಪಿ ಅದು ವಿಭಜನೆಗೊಳ್ಳುತ್ತದೆ. 
(ಚಿತ್ರ-೧). ಹೀಗೆ ವಿಭಜಿಸಲ್ಪಟ್ಟಾಗ ಶಾಖ ಮತ್ತು ಎರಡು-ಮೂರು ನ್ಯೂಟ್ರಾನ 


ಟ್‌ 


೦ ಸ 3 —————™ O+~ 200MEV 


NEUTRON [) 235 ಸ ಪ 
ಜು 


FISSION NEUTRONS 
PRODUCTS 


ಚಿತ್ರ೧-ವಿದಳನ ಕ್ರಿಯೆ ೯16.1- FISSION REACTION 


ಗಳು ಉತ್ಪಾದಿತವಾಗುತ್ತವೆ. ಈ 


ನ್ಕೂಟ್ರಾನಗಳಲ್ಲಿ ಒಂದು ನಟ 
ಿನಿಗಿಳಲ್ಲ ನ್ಮೂಟಾ 
ಮತ್ತೊಂದು ಯುರೇನಿಯಂ- ೨೩೫ ಕ ಬ್ರಾನ 


ಸಂಮಾಣು ಬೀಜವನ್ನು ವಿಭಜಿಸುತ್ತದೆ. 


ಪರೆಮಾಣು ಶಕ್ತಿಯಿಂದ ವಿದ್ಯುತ್‌ ಉತ್ಪಾದನೆ ೩ 


ಈ ಪ್ರಕ್ರಿಯೆಯು ಮುಂದುವರೆದರೆ ಶಾಖದ ಉತ್ಪಾದನೆಯು ಸತತವಾಗಿ 
ಆಗುತ್ತದೆ. ಇದಕ್ಕೆ “ಸರಪಳಿ ಕ್ರಿಯೆ? (chain’ reaction) ಎನ್ನುವರು, ಹೀಗೆ 
ಉತ್ಪತ್ತಿಯಾದ ಶಾಖವನ್ನು ಪಯೋಗಿಸಿ ಆವಿಯನ್ನು ಹಾಗೂ ಆನಿಯಿಂದ 


ಷ್ಠ 


ವಿದ್ಯುತ್‌ ಶಕ್ತಿಯನ್ನು ಉತ್ಪಾದಿಸಬಹುದು. ಚಿತ್ರ ೨ ರಲ್ಲಿ ತೋರಿಸಿದ 


STEAM 
ಫಲವತ್ತಾದ ರಿಯಾಕ್ಷರ ತಾಖವಿನಿಮುಯಕ ERATOR 
ಹೊದಿಕ್‌ ; REACTOR HEAT 


EXCHANGER 


FERTILE 


14010 ಜETAL ಪ್ರವಾಹಿ ಧಾತು 
(sooum) . . (ಸೋಡಿಯಂ) 


LIQUID- METAL- COOLED FAST REACTOR 
ಪ್ರವಾಹಿ ಧಾತು ಶೀತಿತ ತೀವ್ರಗತಿ ರಿಯಾಕ್ಟರ 


Fig.-2 Schematic of a Nuclear Reactor (Fast Reactor) 
ಚಿತ್ರ-೨ ತೀವ್ರಗತಿ ನ್ಯೂಕ್ಲಿಯ ರಿಯಾಕ್ಟರದ ರೇಖಾಚಿತ್ರ 

ರಿಯಾಕ್ಟರವು ತೀವ್ರಗತಿ ರಿಯಾಕ್ಟರವಾಗಿದೆ. ಇದರಲ್ಲಿ ಪರಮಾಣುವನ್ನು 
ವಿಭಜಿಸುವ ನ್ಯೂಟ್ರಾನವು ತೀವ್ರಗತಿಯದಾಗಿದೆ. ಈ ರಿಯಾಕ್ಟರದಲ್ಲಿ ಯುರೇ- 
ನಿಯೆಂ-೨೩೫ ಇಂಧನವನ್ನು ಉಪಯೋಗಿಸಲಾಗುತ್ತದೆ. ಇಲ್ಲಿ ಮಾನವ ನಿರ್ಮಿತ 
ಪ್ಲೂಟೋನಿಯಂ-೨೩೯ ಅಥವಾ ಯುರೇನಿಯಂ-.5೩೩ ಇಂಧನಗಳನ್ನು 
ಉಪಯೋಗಿಸಬಹುದು. 

ನೈಸರ್ಗಿಕ ಯುರೇಸನಿಯೆಂ ಇಂಧನವನ್ನೊಳಗೊಂಡ ರಿಯಾಕ್ಟರವನ್ನು 
ಚಿತ್ರ ೩ರಲ್ಲಿ ತೋರಿಸಲಾಗಿದೆ. ಇದಕ್ಕೆ “ಉಷ್ಣಗತಿ ರಿಯಾಕ್ಟೆರ' (Thermal 
70೩0101) ಎಂದು ಹೆಸರು. ಇದರಲ್ಲಿ ಪರಮಾಣುವನ್ನು ವಿಭಜಿಸುವ ನ್ಯೂಟ್ರಾ ನಗಳು 
ಮಂದೆಗತಿಯದಾಗಿವೆ. ನ್ಕೂಟ್ರಾನಗಳ ಗತಿಯನ್ನು ಮಂದಗೊಳಿಸಲು ಇಲ್ಲಿ 
ಭಾರ ಜಲ((heavy water) ವನ್ನು ಉಸಯೋಗಿಸಲಾಗುತ್ತಿದೆ. ವಿಭಜನೆಯಲ್ಲಿ 


೪ ಕರ್ನಾಟಕ ಭರರೆತಿ 


ಉತ್ಸ ತ್ತಿಯಾದ ಶಾಖವನ್ನು ಆವಿಗೆ ವರ್ಗಾಯಿಸಲೂ ಸಹಭಾರ ಜಲವನ್ನೇ 
ಊತ! "ಗಿಸಬೇಕಾಗುತ್ತದೆ. ಈ ರಿಯಾಕ್ಟರವನ್ನು ಒತ್ತಡದ ಭಾರ ಜಲ 
ರಿಯಾಕ್ಟರ ( Pressurised Heavy water Reactor PHWR ) ಎಂದು 
ಕಕಿಯಂತ್ತೂಕೆ. ಈ ರಿಯಾಕ್ಟ ರದಲ್ಲಿರುವ ಯುರೇನಿಯಂ -.೨೩೮ ಪರಮಾಣುವು 
ನ್ಯೂಟ್ರಾನ್‌ ದಿಂದ ಕೂಡಿ ಸ್ಲೂ ಟೋನಿಯಂ - ೨೩೯ ಆಗಿ ಪರಿವರ್ತಿಸಲ್ಪಡುತ್ತದೆ. 


GAMMA ಗಾಮಾ ಸ್ಯ ಹರಳು 
ಕಿರಣಗಳು 0) 8೯ 


RAYS 
BETICLE 
ಶಾಖ 7 
MERROW FISSION ಡು 
PRODUCTS ಪ 


ವಿಭಜನ ಉತ್ಪತ್ತಿಗಳು 


LOSSES 
FISSION PRODUCTS 


ಹಾನಿ 


eS 
ಗಾಮಾ 7 ಹಗ ರ 
ಕಿರಣಗಳು. RAYS BETA 


PARTICLE 


FIG. 3- FISSION PROCESS IN REACTORS (PHWR) 
ಚಿತ್ರ. ೩- ರಿಯಾಕ್ಟರದಲ್ಲಿ ಜರುಗುವ ವಿದಳನ ಪ್ರಕ್ರಿಯೆ 


ಭಾರತೆದ ಪರಮಾಣು ಶಕ್ತಿ ಯೋಜನೆ : 


ಮಹಾರಾಷ್ಟ್ರದ ತಾರಾಪುರ, ರಾಜಸ್ಥಾನದ ಕೋಟಾ ಹಾಗೂ ಮದ್ರಾಸಿನ 
ಹತ್ತಿರ ಕಲ್ಪ ಕಂ ಇಲ್ಲಿ ಸರಮಾಣ ಶಕ್ತಿ ಕೇಂದ್ರ ಗಳು ಕಾರ್ಯಾ ತತ್ತ 
ಉತ್ತರ ಪ್ರದೇಶದ "ನರೋರಾದಲ್ಲಿ ಗುಜರಾತಿನ ಕಕ್ರಪಾರಿನಲ್ಲಿ ಇನ್ನೂ ಎರಡು 
ಕೇಂದ್ರಗಳು ಕಟ್ಟಲ್ಪಡುತ್ತವೆ. ಈ ಕೇಂದ್ರಗಳ ಪ್ರತಿಯೊಂದು ಘಟಕದಲ್ಲಿಯೂ 
೨೩೦ ದಶಲಕ್ಷ ವಾಟ ಸಾಮರ್ಥ್ಯದ ಎರಡು ರಿಯಾಕ್ಟರಗಳಿವೆ, ಈ ದಶಕದಲ್ಲಿ ಇಂಥ 
ಇನ್ನೂ ಹಲವು ಕೇಂದ್ರಗಳನ್ನು ಸ್ಥಾನಿಸುವ ಯೋಜನೆಯಿದೆ. ಮುಂಬರುವ 
ರಿಯಾಕ್ಟರುಗಳು ೫೦೦ ದಶಲಕ್ಷ ವಾಟ ಸಾಮಥ್ಯ ೯ದ್ದಾ ಗಲಿವೆ. ನೈ ಸರ್ಗಿಕ 
ಯುರೇನಿಯಂ ಮತ್ತು ಭಾರ ಜಲವನ್ನು ಅವಲಂಬಿಸಿದ ಈ ಉಷ್ಣ ಗತಿ ರಿಯಾಕ್ಟ ರ 


ಪರಮಾಣು ಶಕ್ತಿಯಿಂದ ವಿದ್ಯುತ್‌ ಉತ್ಪಾದನೆ ೫ 


ಗಳು ಭಾರತದ ಪರಮಾಣುಶಕ್ತಿ ಯೋಜನೆಯ ಮೊದಲನೆಯ ಹಂತ. ಈ 
ರಿಯಾಕ್ಟರಗಳಲ್ಲಿ ಶೇಕಡಾ ೧ ರಷ್ಟು ಮಾತ್ರ ಯುರೇನಿಯಂ ವಿಭಜನೆಗೊಳ್ಳುತ್ತದೆ. 


ಭಾರತದ ಯುರೇನಿಯಂ ಸಂಪನ್ಮೂಲವು ಸೀಮಿತವಾಗಿದ್ದರೂ ನಮ್ಮ 
೧೦೦೦೦ ದಶಲಕ್ಷ ವಾಟ ಶಕ್ತಿಯ ಅವಶ್ಯಕತೆಯನ್ನು ಪೂರೈಸಲು ಸಾಕಾಗುವಷ್ಟಿದೆ. 
ಯೋಜನೆಯ ಎರಡನೆಯ ಹಂತದಲ್ಲಿ “ ಮೇಲೆ ತಿಳಿಸಿದ PHWR ನಲ್ಲಿ ಉತ್ಪಾದನೆ 
ಯಾಗುವ ಪ್ಲೂಟೊನಿಯಂವನ್ನು ತೀವ್ರಗತಿ ರಿಯಾಕ್ಟರನಲ್ಲಿ ಉಪಯೋಗಿಸಲಾಗು 
ತ್ತದೆ, ಈ ರಿಯಾಕ್ಟರಗಳಲ್ಲಿ ಶಕ್ತಿ ಉತ್ಪಾದನೆಯೊಂದಿಗೆ ಇಂಧನದ ಸುತ್ತಲು ಇರುವ 
ಫಲವತ್ತಾದ (fertile ) ಹೊದಿಕೆಯು ಇಂಧನಕ್ಕೆ (fuel ) ಸರಿವರ್ತಿತವಾಗುವ.. 
ದರಿಂದ, ಈ ರಿಯಾಕ್ಟರಕ್ಕೆ * ಬ್ರೀಡರ? ಎಂದು ಕರೆಯಲಾಗುತ್ತದೆ. ಮದ್ರಾಸಿನ 
ಬಳಿ ಇರುವ ಕಲ್ಪಕಂದಲ್ಲಿ ೨೫ ದಶಲಕ್ಷ ವಾಟ ಸಾಮರ್ಥ್ಯದ ತೀವ್ರಗತಿ ಬ್ರೀಡರ 
ಪರೀಕ್ಷಣ ರಿಯಾಕ್ಟರ (Fast breedre test reactor FBTR) ಕಟ್ಟಲ್ಪಡುತ್ತದೆ. 
ಭವಿಷ್ಯದಲ್ಲಿ ೫೦೦ ದಶಲಕ್ಷ ವಾಟ ಸಾಮರ್ಥ್ಯದ ರಿಯಾಕ್ಟರಗಳನ್ನು ಸ್ಥಾಪಿಸುವ 
ಯೋಜನೆಯಿದೆ. ಕೇರಳದ ಸಮುದ್ರದ ಮರಳಿನಲ್ಲಿ ಹೇರಳವಾಗಿ ಸಿಗುವ 
ಥೋರಿಯಂವನ್ನು ಫಲವತ್ತಾದ ಹೊದಿಕೆ ಮಾಡಿ ಯುರೇನಿಯಂ-೨೩೩ ಇಂಧನ 
ವನ್ನು ತಯಾರಿಸಲಾಗುವದು. ಥೋರಿಯಂ- ಯುರೇನಿಯಂ - ೨೩೩ಗಳನ್ನು 
ಅವಲಂಬಿಸಿದ ಕೇಂದ್ರಗಳ ಸ್ಥಾಪನೆಯು ಭಾರತದ ಯೋಜನೆಯ ಮೂರನೆಯ 


ಹೆಂತ. 


ಭಾರತದಲ್ಲಿ ಸರಮಾಣುಯುಗವು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಆರಂಭ 
ವಾಯಿತು. ಇಂದು ಭಾರತವು ಯುರೇನಿಯಂವನ್ನು ಗಣಿಗಳಿಂದ ತೆಗೆಯುವದರಿಂದ 
ಮೊದಲು ಮಾಡಿ, ಅದನ್ನು ಇಂಧನ ರೂಪಕ್ಕೆ ತರುವದು, ಪರಮಾಣು ಕೇಂದ್ರ 
ಗಳನ್ನು ಸ್ಥಾ ನಿಸಿ ಅವುಗಳನ್ನು ಕಾರ್ಯರೂಪಗೊಳಿಸುವದು, ಉಪಯೋಗಿಸಿದ 
ಯುರೇನಿಯಂ ಇಂಧನದಿಂದ ಪ್ಲೂಟೊನಿಯಮ್‌ವನ್ನು ಬೇರ್ನಡಿಸುವದು ಹಾಗೂ 
ವಿಕಿರಣಶೀಲ ವಸ್ತುಗಳ ವಿಲೇವಾರಿ ( Radioactive waste 66800581) 
ಇತ್ಯಾದಿ ಸರಮಾಣುಶಕ್ತಿ ಸಂಬಂಧಿತ ವಿಷಯಗಳಲ್ಲಿ ಪರಿಣತಿ ಪಡೆದಿದೆ. 


ಸಮಸ್ಯೆಗಳು : 

ಜಗತ್ತಿನಲ್ಲಿ ಪರಮಾಣುಶಕ್ತಿಯ ಉಪಯೋಗ ಹೆಚ್ಚಿ ದಂತೆ ವಿಕಿರಣಶೀಲ 
ವಸ್ತುಗಳ ಅಂತಿಮ ವಿಲೇವಾರಿ ಹಾಗೂ ಪರಮಾಣು ಕೇಂದ್ರಗಳಲ್ಲಿ ಅಪಘಾತಗಳ 
ಸಂಭವನೀಯತೆ ಜನಸಾಮಾನ್ಯರ ಗಮನವನ್ನು ಸೆಳೆದಿದೆ. ರಿಯಾಕ್ಟರುಗಳಲ್ಲಿಯ 
ವಿಕಿರಣಶೀಲತೆಯನ್ನು ಪರಿಸರಕ್ಕೆ ಹರಿಯದಂತೆ ಹಡಿದಿಡುವದೇ ಒಂದು ಮುಖ್ಯ 
ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನು ಬಹುಮಟ್ಟಿಗೆ ಬಿಡಿಸಲಾಗಿದೆ. ಪರಮಾಣ್ಕ 


೬ ಕರ್ನಾಟಕ ಭಾರತಿ 


ಕೇಂದ್ರಗಳ ರಚನೆಯಯಲ್ಲಿ ಮತ್ತು ಅವುಗಳ ಉಸ್ತುವಾರಿಯಲ್ಲಿ ಸಾಕಷ್ಟು ಗಮನ 
ವನ್ನು ವಹಿಸಿದರೆ ಅಪಘಾತಗಳ ಸಂಭವನೀಯತೆಯನ್ನು ಬಹಳ ಕಡಿಮೆ ಮಾಡ 
ಬಹುದು. ಇಂತಹ ಸಂಭವನೀಯತೆಯು ಮಹಾಪೂರ, ಭೂಕಂಪದಂತಕ್‌ ನೈಸರ್ಗಿಕ 
ಅಪಘಾಶಗಳಿಗಿಂತ ಕಡಿಮೆಯಾಗಲು ಸಾಧ್ಯ. ಈಗ್ಗೆ ಕೆಲ ವರ್ಷಗಳ ಹಿಂದೆ 
ಅಮೇರಿಕಾದ "ಥ್ರೀ ಮೈಲ್‌ ಆಯಲಂಡ'ದಲ್ಲಿ ಜರುಗಿದ ಪರಮಾಣು ಅಪಘಾತವು 
ಚಾಲಕನ ತೆಪ್ಪು ಹಾಗೂ ಯಂತ್ರ ದೋಷದಿಂದಾಗಿತ್ತೆಂದು ತಿಳಿದು ಬಂದಿದೆ. ಈ 
ಅಪಘಾತದಲ್ಲಿ ವಿಕಿರಣಶೀಲತೆಯು ಪರಿಸರಕ್ಕೆ ಹರಡಲಿಲ್ಲ. ಈ ಅಸಘಾತದಿಂಪ 
ಪಾಠ ಕಲಿತು ಉಳಿದ ಎಲ್ಲ ದೇಶಗಳು ತಮ್ಮ ಪರಮಾಣು ಕೇಂದ್ರಗಳ ರಚನೆಯನ್ನು 
ಪರಿಶೀಲಿಸುತ್ತಿವೆ. ಒಟ್ಟಿನಲ್ಲಿ ಹೇಳುವದಾದರೆ ಭಾರತದಲ್ಲಿ ಶಕ್ತಿ ಉತ್ಪಾದನೆಯಲ್ಲಿ 
ಪ್ರಗತಿ ಪರಮಾಣು ಶಕ್ತಿಯನ್ನವಲಂಬಿಸಿದೆ. ಕಳೆದ ದಶಕದಲ್ಲಿ ಭಾರತೀಯ 
ತಂತ್ರಜ್ಞರು ಹಾಗೂ ವೈಜ್ಞಾ ನಿಕರು ಪರಮಾಣು ಕೇಂದ್ರಗಳಲ್ಲಿ ಪಡೆದಿರುವ 
ಅನುಭವ ಹಾಗೂ ಜ್ಞಾ ನದಿಂದಾಗಿ ಭಾರತವು ಈ ಸಾಹಸೆ ಕಾರ್ಯದಲ್ಲಿ ಮುಂದು. 
ವರಿಯುವದಿಂದು ವಿಶ್ವಾಸವಿದೆ. BRE 


ಪಾರಿಭಾಷಿಕ ಪದಗಳು 


(೧ )  ಜೀವಾನಿಲ — Biogas 

(೨) ಸರಪಳಿ ಕ್ರಿಯೆ — Chain reaction 
(೩)  ಉಷ್ನಗತಿ ರಿಯಾಕ್ಟರ — Thermal reactor 
(೪) ಭಾರಜಲ — Heavy water 
(೫) ವಿಲೇವಾರಿ — Disposal 

(೬) ವಿಕಿರಣಶೀಲಕಿ — Radio activity 
(೭) ತಂತ್ರಜ್ಞರು — Technologists 


(೮) ವಿದಳನ — Fission 


ಕಾಂತೀಯ ದ್ರವಗತಿಕ ವಿಧಾನದಿಂದ 
ಶಕ್ತಿಯ ರೂಪಾಂತರ 


ಅ ರಾಮಚಂದ್ರ ಭಟ 


ಒಂದು ದೇಶದ ಆರ್ಥಿಕ ಹಾಗೂ ಔದ್ಯಮಿಕ ಪ್ರಗತಿಯ ಮುಖ್ಯ ಅಳತೆ 
ಗೋಲು ಆಯಾದೇಶದ ವಿದ್ಯುಚ್ಛಕ್ತಿ ಉತ್ಪಾದನೆ ಹಾಗೂ ಬಳಕೆ. ವಿದ್ಯುಚ್ಛಕ್ತಿಯ 
ಮೂಲ್ಯ ಕಲ್ಲಿದ್ದಲು ಪೆಟ್ರೋಲಿಯಂ ಎಣ್ಣೆ ಮುಂತಾದ ಪಳೆಯುಳಿಕೆ ಇಂಧನ 
ಗಳಲ್ಲದೆ ಜಲಶಕ್ತಿ ಹಾಗೂ ಸರಮಾಣುಶಕ್ತಿಗಳಾಗಿನೆ. ಇನ್ನೂ ಹ ಗಾಳ್ಕಿ 
ಸೂರ್ಯ ಹಾಗೂ ಸಮುದ್ರ ದ ಏರಿಳಿತ ಇವು ಕೆ ಶಕ್ತಿ ಉತ್ಪಾದ ನೆಯ ಕನಸು 
ಕಾಣುತ್ತಿ ದ್ದೆ (ನೆ. ನ್ಯೂಕ್ಲೀಯ ಸಂಯೋಜನ ಶಕ್ತಿ ಜ್‌ ಪೀಳಿಗೆಗಳ ಶಕ್ತಿ 
ಮೂಲವೆಂದು ಕಾಸರ ಗಿದೆ. ಇನ್ನು ಕೆಲವೇ ದಶಕಗಳಲ್ಲಿ ಈ ಶಕ್ತಿಮೂಲ 
ವನ್ನು ಮನುಷ್ಯನು ಪಡೆಯಬಹುದೆಂದು ಆಶಿಸಲಾಗಿದೆ. ಭಾರತದಲ್ಲಿ ಶಕ್ತಿ ಉತ್ಪಾ 
ದನೆಯು ಪ್ರಮುಖವಾಗಿ ಜಲವಿದ್ಯುತ್ತು ಹಾಗೂ ಉಷ್ಣ ಶಕ್ತಿ ಸ್ಥಾ ವರಗಳನ್ನು 
ಅವಲಂಬಿಸಿದೆ. ಇತ್ತೀಚೆಗೆ ಪರಮಾಣು ಶಕ್ತಿ ಸಾ ಸ್ಥಾವರಗಳೂ ಸ್ಪ ಮಟ್ಟಿ ಸ 
ಶಕ್ತಿಯ ಕೊರತೆಯನ್ನು ನೀಗಿಸುವಲ್ಲಿ ಸಹಾಯಕವಾಗಿನೆ. ಕ ಲೆ 
ಗಳಲ್ಲಿ ಶಕ್ತಿಯ ಕೊರತೆಯನ್ನು ತುಂಬಿಕೊಳ್ಳಲು ನಾವು ಹೆಚ್ಚು ಹೆಚ್ಚು ಕಲ್ಲಿದ್ದಲು 
ಇಂಧನ ಉಪಯೋಗಿಸುವ ಉಷ್ಣಶಕ್ತಿ ಸ್ಥಾ ವರಗಳನ್ನು cs ಸಬೇಕಾಗುತ್ತ ದೆ. 


ಪಳೆಯುಳಿಕೆ ಇಂಧನಗಳನ್ನು ಉಪಯೋಗಿಸುವ ಉಷ್ಣಶಕ್ತಿ ಸ್ಥಾ ವರಗಳ 
ಪಕ್ಷತೆ ಬಹಳೇ ಕಡಿಮೆಯಾಗಿದ್ದು ಕಾ ೩೦-೪೦ ರ ವರೆಗೆ ಮಾತ್ರ ಇರುತ್ತ ದೆ. 
ಶಕ್ತಿಯ ಕಾಪಾಡುವಿಕೆ ಹಾಗೂ ಇಂಧನದ ಉಪಯೋಗದಿಂದ ಚಲಿಸುವ ಆವಿ 
ಚಕ್ರಗಳ ದಕ್ಷತೆಯು “ಔದ್ಯಮಿಕ ' ಪ್ರಗತಿಯಿಂದಾಗಿ ಬಹಳಷ್ಟು ಸುಧಾರಿಸಿದೆ. 
ಕಾಂತೀಯ ದ್ರವಗಶಿಕ ವಿಧಾನದಿಂದ ಶಕ್ತಿಯ ನೇರ ವರಸೆಯ ಕನಸು 
ಇಂದು ನನಸಾಗಿದೆ. ಈ ವಿಧಾನದಿಂದ ಶಕ್ತಿ ಉತ್ಪಾದನೆಯ ದಕ್ಷತೆ ಸಾಂಪ್ರದಾಯಿಕ 
ಉಷ್ಣ ವಿದ್ಕು ಜ್ತ ನಕ ಸ್ಥಾವರಕ್ಕಿಂತ ಶೇಕಡ ೨೦ (ಇಪ್ಪತ್ತು) ರಷ್ಟು ಹೆಚ್ಚು ವ 
ದೆಂದು ಅಂದಾಜು Wand ನಮ್ಮಲ್ಲಿಯ ಕಲ್ಲಿದ್ದ ಲು ಸಂಗ್ರ ಹವನ್ನು ಹೆಚ್ಚು 
ಸಮಯದವರೆಗೆ ಉಸಯೋಗಿಸಲು ಹಾಗೂ ಶಕ್ತಿಯ “ದುವ ೯ಯವನನ್ನು ಕಡಿನೆ 
ಮಾಡಲು ಇದು ಸಹಾಯಕವಾಗುತ್ತದೆ. 

೭ 


೮ ಕರ್ನಾಟಕ ಭಾರತಿ 


ಕ್ರಿ. ಶ. ೧೮೩೧ ರಲ್ಲಿ ಮೈ ಫೆಲ್‌ ಫೆರಡೆಯ ವಿದ್ಯು ತ್‌ ಕಾಂತೀಯ ಪ್ರೇರಣೆ 


ತತ್ವದ ಸ ಕಾಂ. ದ್ರ. ವಿ (11. H.D)ದೆ ಜನ್ಮ ಡಕ ಹೇಳಬಹುದು. 
ಸಾಂಪ್ರದಾಯಿಕ ಡಿ ಜ ನಕಗಳಲ್ಲಿ ಈ ತತ್ವ ವನ್ನು (ಚಿತ್ರ- ೧) ಅಳವಡಿಸಿ 


ಕಿಜ 


ಚಿತ್ರ 1 ಆಟೋ ವಿದ್ಯು.ಬ್ಬನಿಕ 


ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಕಾಂತಕ್ಷೇತ್ರದಲ್ಲಿ ಒಂದು ವಿದ್ಯುದ್ವಾ 
ಹಕವು ಚಲಿಸುತ್ತಿರುವಾಗ ಕಾಂತೀಯ ಬಲರೇಖೆಗಳನ್ನು ತುಂಡರಿಸುವ ಪ್ರಯುಕ್ತ 

ವಿದ್ಯುತ್‌ ವಿಭವ ಉತ್ಸನ್ನವಾಗುವದು. ಈ ವಿದು ತ್‌ವಿಭವವನ್ನು ಒಟ್ಟುಗೂಡಿಸಿ 
ನಿದ್ಮು ಚ್ಛಕ್ತಿಯನ್ನು “ಹುಟ್ಟ ಸಲಾಗುತ್ತದೆ. ಕಾಂ: ದ್ರ. ವಿಧಾನದಲ್ಲಿ "ಶಕ್ತಿ ಯ. 
ಉತ್ಪಾ ದನಿ ಇದೇ ತತ್ವ ವನ್ನೊ ಗೊಂಡಿದ್ದು ವಿದ್ಯುದ್ವಾಹೆಕವು ೨೫೦೦೦ ಗಿಂತಲೂ 
ಹೆಚ್ಚಿ F ಉಷ್ಣ ತಾಡನ ಹೊಂದಿದ ಅತೀ ಪೇಗದಲಿ ಚಲಿಸುವ ಪ್ಲಾಸ್ಮಾವೇ 
ಆಗಿರುತ್ತ ದಿ. (ಚಿತ್ರ- ೨) ಈ ಪ್ಲಾಸ್ಮಾದ ವಿದು 'ದ್ವಾಹಕತೆಯನ್ನು ಹೆಚ್ಚಿಸಲು : 
ಪೋಟ್ಯಾಸಿಯಂ ಕಾರ್ಬೋನೇಟದಂತಹ ಸುಲಭವಾಗಿ ಆಯಾಫೀಕತೆರಾಗಿ ತ್ಸು. 
ಲನಣಗಳನ್ನು ಅಲ್ಪ ಪ್ರಮಾಣದಲ್ಲಿ ಸೇರಿಸಲಾಗುತ್ತ ಜ್ನ ? 4 


p 
EE, 


ಕಾಂತೀಯ ದ್ರವಗತಿಕ ಏಿಧಾನದಿಂದ ಶಕ್ತಿಯ ರೂಪಾಂತರ ೯ 
ಆರಾ 
pd 


ಸಾ 
REE ಜ್ಜ! ಸ್ಮ 
ಅನಿಲ ವ್ರ 
ದು 


ಚಿತ್ರ - 3 ಪ್ರಾಥಮಿಕ ?/.%. ಐ. ವಿದ್ಯುಜ್ಜನಕ 


ಈ ವಿದ್ಯು ಜ್ಜ ನಕದ "ರಚನೆ ಚಿತ,-೩ ರಲ್ಲಿ ತೋರಿಸಲಾಗಿದೆ. ಒಂದು ಆಯ 
ತಾಕಾರದ ಕೊಳವೆಯ ಎರಡು ಕಡೆ ಎಮೆಕಾನಿ ವಿದ್ಯುದ್ಹಾರ ಗೋಡೆಗಳಿದ್ದು 
ಅವುಗಳನ್ನು ಬೇರ್ಪಡಿಸಲು ವಿದ್ಯುದ್ದಿರೋಧಕ ಗೋಡೆಗಳಿವೆ. ಈ ಕೊಳವೆಯನ್ನು 
ಕಾಂತೀಯ ಕ್ಷೇತ್ರದಲ್ಲಿಟ್ಟು ಒಂದು ತುದಿಯಿಂದ ಪ್ಲಾಸ್ಮಾವನ್ನು ಅತಿವೇಗದಲ್ಲಿ ಒಳ 
ಹರಿಸಲಾಗುತ್ತದೆ. ( ಉಷ್ಣತಾಮಾನ . ೨೫೦೦9೭ವೇಗ-ಶಬ್ದವೇಗ ) ಪ್ಲಾಸ್ಮಾವು 
ವಿದ್ಯುದ್ವಾಹಕದಂತೆ ವರ್ತಿಸುತ್ತದೆ. ಕಾಂತೀಯ ಬಲರೇಖೆಗಳನ್ನು ಅದು ತುಂಡರಿಸಿ 
ಕೊಂಡು ಹೋಗುವ ಕಾರಣ ಅದರಲ್ಲಿ ವಿದ್ಯುತ್ತು ಉತ್ಪನ | ವಾಗುತ್ತ ದೆ. ಈ 
ವಿದ್ಯುತ್ತನ್ನು ವಿದ್ಯುದ್ವಾರ ಗೋಡೆಗಳು ಒಟ್ಟು ಹೂಡುತ್ತವೆ. ಕಾಂತೀಯ ಕೇತ್ರದ 
ದಿಕ್ಕನ್ನವಲಂಬಿಸಿ ಒಂದು ವಿದ್ಯುದ್ವಾರ ಗೋಡೆಯು ಧನವಿದ್ಕುದ್ವಾರವಾಗಿಯೂ 
ಇನ್ನೊಂದು ಬಣ *ವಿದ್ಕುದ್ವಾರವಾಗಿಯೂ ವರ್ತಿಸುತ್ತದೆ. ಈ ವಿದ್ಯುಚ್ಛಕ್ತಿಯ 
ಪ್ರಮಾಣವು ಪ್ಲಾಸ್ಮಾದ ವಿದ್ಯುದ್ವಾಹಕತೆ (ನ) ಕಾಂತಕ್ಷೇತ್ರದ ಬಲ(8) ಹಾಗೂ 
ಪ್ಲಾಸ್ಮಾದ ವೇಗ (೪). ವನ್ನು ಅವಲಂಬಿಸಿದೆ. 


| ಶಕ್ತಿಸಾಂದ್ರಣ ಇ ಚೆ ೪2 B: 


ಎರಣವಾಗಿ ಒಂದು ವಿದ್ಯು ಜ್ಜ ನಕ ನಳಿಕೆಯಲ್ಲಿ ಹಲವು ವಿದ್ಯುದ್ವಾರಗಳಿದ್ದು 
ದ್ವಾರಗಳಷ್ಟೇ ¢ ಚುಣವರು 'ದ್ವ್‌ರಗಳಿರುತ್ತವೆ. ಇದರಲ್ಲಿ ಉತ್ಪ, ಕ್ರಿ ಯಾದ 


ಕರ್ನಾಟಕ ಭಾರತಿ 


೧೦ 


ob ve 


"gg 


a voQseds ‘THN ಇ Gn 


AUDI 08306 


(ರ ವಿದ್ಮುತ್ಮನ R 
ನೆ ತನ್ನು (DC) ಆವರ್ತ ವಿದ್ಯುತ್ತನ್ನಾಗಿ ಪರಿವರ್ತಿಸಿ ಉಪಯೋಗಿಸ 


ಲಾಗುತ್ತದೆ. 


೧% 


ು ರೊಪಾಂತರೆ 


ಗತಿಕ ವಿಧಾನದಿಂದ ಶಕ್ತಿಯ 


ಆಲ 
9) 


ತೀಯ ದ್ರ 


ಕಾಂ 


Fh gp 


ನೀಲಿಆ ನಿಣಂಣ ಬಂಧ 


ಲನಕೋಣೆ ಮತ್ತು ವಿದ್ಯುಜ್ಜನಕ ನಳಿಕೆ (ಚಿತ್ರ-೪) 


ವೆ 


ವಿ. ದಲ್ಲಿ ಜ 


ಕಾಂ. ದ್ರ. 


೧೨ ಕರ್ನಾಟಕ ಭಾರತಿ 


ಇವು ಮುಖ್ಯವಾದ ಭಾಗಗಳು. ಇಂಧನವನ್ನು ಜ್ವಲನ ಕೋಣೆಯಲ್ಲಿ ಹೆಚ್ಚಿ ನ 
ಆಮ ಜನಕದೊಡನೆ ಉರಿಸಲಾಗುತ್ತದೆ. ಇದರಿಂದ ೨೫೦೦ ದ ವರೆಗೂ ತಾಪ 
ಮಾನದಲ್ಲಿರುವ ಪಾಸ್ಟಾವನ್ನು ಅಲ್ಪಪ್ರಮಾಣದಲ್ಲಿ ಪೊಟ್ಯಾಸಿಯಂ ಕಾರ್ಬೊೋನೇಟ 
ದೊಡನೆ ಸೇರಿಸಿ ವಿದ್ಯುಜ್ಜನಕ ಕೊಳವೆಗೆ ಕಳುಹಿಸಲಾಗುವದು. ಕೊಳವೆಯಲ್ಲಿ 
ಪ್ಲಾಸ್ಮಾವು ವಿದ್ಯುತ್ತನ್ನು ಉತ್ಪಾದಿಸಿದನಂತರ ಹೊರಬರುವಾಗ ಇನ್ನೂ ಹೆಚ್ಚು 
ತಾಪಮಾನ ಹೊಂದಿರುತ್ತದೆ. ಜ್ವಲನ ಕೋಣೆಗೆ ಹೋಗುವ ಗಾಳಿ, ಆಮ್ಲಜನಕ 
ಹಾಗೂ ಅನಿಲರೂಪ ಇಂಧನವನ್ನು ಬಿಸಿಮಾಡಲು ಈ ತಾಪಮಾನದ ಕೆಲಭಾಗ 
ವನ್ನು ಉಪಯೋಗಿಸಲಾಗುತ್ತದೆ. ಇನ್ನು ಉಳಿದ ಉಷ್ಣತೆಯನ್ನು ಸಾಂಪ್ರದಾಯಿಕ 
ಶಕ್ತಿಸ್ಥಾ ವರಗಳಲ್ಲಿ ಉಗಿಯ ಉತ್ಪಾದನೆಗೆ ಉಪಯೋಗಿಸ ಬಹುದು. ಅನಿಲಗಳಿಂದ 
ಪೊಟ್ಯಾ "ಯಂ ಕಾರ್ಬೋನೇಟ ಲವಣವನ್ನು ಪ್ರತ್ಯೇಕಿಸಿ ಜ್ವಲನಕೋಣೆಗೆ ಪುನರು 
ಪಯೋಗಕ್ಕಾಗಿ ಕಳುಹಿಸಲಾಗುವದು, 


ಈ ರೀತಿ ಕಾಂ. ದ್ರ. ವಿ. ಶಕ್ತಿ ಸ್ಥಾವರವನ್ನು ಸಾಂಪ್ರದಾಯಿಕ ಶಕ್ತಿಸ್ಥಾವ 
ರದೊಂದಿಗೆ ಸಂಯೋಜಿಸಿ ಎರಡೂ ಯಂ ಶಕ್ತಿ ಉತ್ಪಾ ದನೆ ಹಾಡಬಹುದು. 
ಇದರಿಂದ ಶಕ್ತಿಯ ಉತ್ಪಾದನೆ ಪ್ರಮಾಣ ಹೆಚ್ಚಾಗಿ ನಾ ವರದ ದಕ್ಷತೆ ಶೇಕಡಾ 
೫೦ ರಿಂದ ೬೦ರ ವರೆಗೆ ಮುಟ್ಟುವ ಸಾಧ್ಯತೆಯಿದೆ. 

ಕಾಂ. ದ್ರ, ವಿಧಾನದಲ್ಲಿ ವಿದ್ಮುಜನಕವು ಅತೀ ಮಹತ್ವದ ಭಾಗವಾಗಿದೆ. 
ಅದರ ರಚನೆ ವಿಜ್ಞಾ ನಿಗಳಿಗೆ ಒಂದು ಆಹ್ವಾ ನವಾಗಿದೆ. ವಿದ್ದು ಜ್ತ ನಕದ ಕೊಳವೆ 
ಯನ್ನು ರಚಿಸಲು ಬೇಕಾಗುವ ವಸ್ತುಗಳು ಅಧಿಕ ತಾಸ, ವೇಗದ ಪ್ಲಾ ಸ್ಮಾ ಹಾಗೂ 


ಕಾರೀಯಿ: ಗುಣದ ಪೋಟಾ ಶಿಯಂ ಕಾಬೋ ೯ನೇಟದ ಆವಿಯನ್ನು "ನಿರೋಧಿಸುವ 
ಶಕಿ ಯನ್ನು ಪಶೆದಿರಬೇ ಕಾಗುತ್ತ ಸ 


ಗೋಡೆಗಳ ತಾಪಮಾನಕ್ಕ ನುಗುಣವಾಗಿ ವಿದ್ಕು ಜ್ಜ ನಕೆಗಳನ್ನು ಮೂರು 
ರೀತಿ ವಿಂಗಡಿಸಲಾಗಿದೆ. 
೧. ತಂಪುಗೋಡೆಯ ವಿದ್ಯುಜ ಜ ನಕ: ಇದರಲ್ಲಿ ಗೋಡೆಗಳ ಉಷ ಸ ತಾಮಾನ ೪೦೦ 


ರಿಂದ ೧೪೦೦೦ ವರಿಗಿರುದದು. ಬೀಜ ಮತ್ತು ಲೋಹಗಸಿ (Slag) ಘನ 
ಅಥವಾ ದ್ರವರೂಪ ದಲ್ಲಿರುತ್ತದೆ. 


ಮಧ್ಯಮ ಉಷ್ಣ ತಿಯ ಗೋಡೆಯ ವಿದ್ಯುಜ ಜ್ಜ ನಕ: ಇದರಲ್ಲಿ ಗೋಡೆಗಳ ತಾಪ 


ಮಾನ ೧೪೦೦ ರಿಂದ ೧೭೦೦೦ ವರೆಗೆ ಇರುತ್ತದೆ. ಬೀಜ ಮತು 
ಲೋಹಗಸಿ (51೩8) ಗಳು ದ್ರವರೂಪದಲ್ಲಿರುತ್ತ ವೆ. | 


ಉಷ ಗೋಡೆಯ ನಿದ್ಕು ಜ್ಜ ನಕ; ಇದರಲ್ಲಿ ಗೋಡೆಗಳ ತಾಪಮಾನ ೧೭೦೦೦ 


ಕ್ಕೆ ತ ಅಧಿಕವಿದ್ದು ಬೀಜ "ಮತ್ತು ಲೋಹಗಸಿ (51೩ ಗಳು ಅನಿಲರೂಪದ 
ರುತ್ತವೆ ೨೨. ಸ 
ದೆ 


(೨ 


ಕಾಂತೀಯ ದ್ರವಗತಿಕ ವಿಧಾನದಿಂದ ಶಕ್ತಿಯ ರೂಪಾಂತರ ೧೩ 


ಕಲ್ಲಿದ್ದಲನ್ನು ಉಪಯೋಗಿಸುವ ವಿದ್ಯುಜ್ಜ ನಕಗಳಲ್ಲಿ ಇಂಧನವು ಉರಿದು 
ಉಳಿದ ಬೂದಿಯು ವಿದ್ಯುಜ್ಜನಕದ ತಾಸಮಾನವನ್ನು ಹೊಂದಿ ಘನ ಇಲ್ಲವೆ 
ದ್ರವರೂಪದ ಲೋಹಗಸಿ ($1೩) ಆಗಿ ಒಳಗೋಡೆಗಳಲ್ಲಿ ಹರಿಯುತ್ತಿರುತ್ತದೆ. 
ಮ ಅಧಿಕ ತಾಪಮಾನದ ವಿದ್ಯು ಜ್ವ ನಕದಲ್ಲಿ ಈ ಲೋಹಗಸಿ (salg) ಸ ಸದರು 
ಬಹಳ ತೆಳವು ಆಗಿರುತ್ತದೆ. ಕೂಪ ಇಂಧನಗಳನ್ನು ಉಪಯೋಗಿಸುವ ವಿದ್ಯು 
ಜ್ಹನಕಗಳಲ್ಲಿ ಲೋಹಗಸಿ ($18) ದ ಉನಟಳವಿರದೆ ಈ ಗೋಡೆಗಳು ಆವಿರೂಪದ 
ಬೀಜವನ್ನು ನಿರೋಧಿಸುವ ಶಕ್ತಿಯನ್ನು ಪಡೆದಿರಬೇಕಾಗುತ್ತದೆ. ಮೊದಲಿನ ಎರಡು 
ವಿದ್ಯುಜ್ಞನಕಗಳು ಪ್ರಾಯೋಗಿಕ ಸ್ಥಾವರಗಳಲ್ಲಿ ಮಾತ್ರ ಉಪಯೋಗಿಸಲ್ಪಟ್ಟು, 
ಶಕ್ತಿಯ ಉತ್ಪನ್ನಕ್ಕೆ ಅಧಿಕ ದಕ್ಷತೆಯ ಮೂರನೆಯ ವಿದ್ಯುಜ್ಜನಕ ವಿಧಾನವು 
ಸೂಕ್ತವೆಂದು ಪರಿಗಣಿಸಲಾಗಿದೆ. 

ಪ್ರಾಯೋಗಿಕ ವಿದ್ಯುಜ್ಜ ನಕದಲ್ಲಿ ೧೭೦೦೦ ವರೆಗೆ ತಾಮ್ರದವಿದ್ಯುದ್ವಾಹೆಕ 
ಹಾಗೂ ಅಲ್ಕುಮಿನಿಯಮ ಆಕ್ಸಯಿಡದ ವಿದ್ಯ ನ್ನಿರೋಧಕವನ್ನು ಉಪಯೋಗಿಸ 
ಬಹುದು. ಇದಕ್ಕಿಂತ ಹೆಚ್ಚಿ ನ ತಾಪಮಾನದ ಶಕ್ತಿ ಸ್ಥಾವರಗಳಲ್ಲಿ ಹುರ್ಕೊನಿಯಮ್‌ 
ಆಕ್ಸೈಡಿನ ವಿದ್ಯುದ್ವಾಹಕ , ಹಾಗೂ ಮ್ಯಾಗ್ನೇಶಿಯಂ ಆಕ್ಸೈಡಿನ ವಿದ್ಯುನ್ನಿರೋ 
ಧಕಗಳು ಉಪಯುಕ್ತವೆಂದು ಕಂಡುಬಂದಿವೆ. ರಶಿಯಾದಲ್ಲಿ ಕಳೆದ ೧೫ ವರ್ಷಗಳಿಂದ 
ಮೆಗ್ನೇಶಿಯಂ ಆಕ್ಸಾಯಿಡನ್ನು ವಿದ್ಯುನ್ನಿರೋಧಕವಾಗಿ ಉಪಯೋಗಿಸುತ್ತಿದ್ದಾರೆ. 

ಕಾಂತೀಯ ದ್ರವಗತಿಕ ವಿಧಾನದಲ್ಲಿ ಭಾರೆತದ ಮುನ್ನಡೆ:- ಭಾರತವು 
೧೯೭೭ ರಿಂದ ರಶಿಯದ ಸೆಹೆಯೋಗದಿಂದ ಕಾಂ. ದ್ರ. ವಿಧಾನದ ಅಧ್ಯಯನ ನಡೆ 
ಸುತ್ತದೆ. ಭಾಭಾ ಪರಮಾಣು ಸಂಶೋಧನ ಕೇಂದ್ರ ಮುಂಬಯಿ ಮತ್ತು ತಿರುಚಿಯ 
ಭಾರತ ಹೆವಿ ಇಲೆ ಕ್ಸ ಕಲ್ಟ್‌ ವಿಮಿಟಿಡ್‌ ಇವೆರಡೂ ಸಂಸ್ಥೆ ಗಳು ಈ ಅಧ್ಯ ಯನದಲ್ಲಿ 
'ಭಾಗವಹಿಸುತಿ 3.” ಭಾರತದಲ್ಲಿ ತಯಾರಿಸಿದ ಮೊದಲ ವಿದ್ಯು ಜ್ಜ ನಕ ಪರೀ ಕ್ರ 
ಕೊಳವೆಯನ್ನು ರಶಿಯಾದ ಟಿ-ಂ೨ ಪ್ರಾಯೋಗಿಕ ಸ್ಕಾ ವರದಲ್ಲಿ' ಪರೀಕ್ಷೆ ಳೊ 
ಇಯಿತು. ಈ ಪರೀಕ್ಷಾ ಕೊಳವೆಯ ಚನೆ ಹಾಗೂ "ಕಾರ್ಯ ನಿರ್ವಹಣೆಯು 
ಲ್ಲ 


ಪರಿಚ್ಛೇದದ ಉದ್ದ ೭೪೫ ಮಿಮಿ 
ಅಡ್ಡ ಛೇದದ ಕ್ಷೇತ್ರಫಲ ೬೦ ಮಿಮಿ »« ೧೮೦ ಮಿಮಿ 
ಕೊಳವೆಯ ಪ್ರಕಾರ;- (ಖಂಡಿತ ಫೆರಡೇ ವಿದ್ಯುದ್ವಾರ ವಸ್ತ್ರಗಳು) 
ಆ ವ Pa ದ 
ಅಲ್ಕುಮಿನಿಯಂ ಆಕ್ಸೈಡಿನಿಂದ ಕೂಡಿದ ತಾಮ್ರ 
ವಿದ್ಯುನ್ನಿರೋಧಕ ವಸ್ತುಗಳು:-ಅಲು ;ಮಿನಿಯಂ ಆಕ್ಸಾಯಿಡದ ಸಟ್ಟುಜಗಳು 
ಈ ಕೊಳವೆಯಲ್ಲಿ ಕಳ ಸಹಿಸಿದ ಪಾಸ ಸ್ಮಾದ ತಾಸಮಾನ:;:-೨೬೦೦೦( 


ಪ್ಲಾಸ್ಮದ ವೇಗಃ- ೫೦೦೫೯೦೦ ಮೀಟರ/ಸೆ. 


೧೪ ಕರ್ನಾಟಕ ಭಾರತಿ 


ಈ ಕೊಳವೆಯನ್ನು ಸತತ ೬೪ ಗಂಟಿಗಳ ಕಾಲ ಉಪಯೋಗಿಸಿ, ಅದು 
ವಾಣಿಜ್ಯ ವಿದ್ಯುಜ ನಕ ಸರಿಸಮ ವರ್ತಿಸಿದೆಯೆಂದು ಅಭಿಪ್ರಾಯ ಪಡಲಾಯಿತು. 
26 


ಭಾರತವು ಕಾಂ. ದ್ರವಗತಿಕ ವಿಧಾನದ ಅಧ್ಯಯನದಲ್ಲಿ ಮಹತ್ವದ ಹೆಜ್ಜೆಯ 
ನ್ನಿಟ್ಟು ಮುಂದುವರೆಯುತ್ತಿದೆ. ತಿರುಚಿಯಲ್ಲಿ ೫ ದಶಲಕ್ಷ ವಾಟ ಶಕ್ತಿಯ ಪ್ರಾಯೋ 
ಗಿಕ ಸ್ಮಾವರವೊಂದು ರೂಪಗೊಳ್ಳುತ್ತಲಿದ್ದು ೧೯೮೪ರಲ್ಲಿ ಅದನ್ನು ಪರೀಕ್ಷಿಸ 
ಲಾಗುವದು. ಮುಂದಿನ ಹಂತದಲ್ಲಿ ೧೫ ದಶಲಕ್ಷ ವಾಟ ಶಕ್ತಿಯ ಸ್ಥಾ ವರವನ್ನು 
ಸ್ಥಾ ನಿಸುವ ಯೋಜನೆಯಿದೆ. 

ಈ ವಿಧಾನದಿಂದ ಶಕ್ತಿ ಉತ್ಪಾದನೆಯನ್ನು ಅಧಿಕ ದಕ್ಷಗೊಳಿಸಬಹುದಲ್ಲದೇ 
ಗಂಧಕ ಹಾಗೂ ಸಾರಜನಕ ಆಕ್ಸಾಯಿಡದ ಪರಿಸರ ಪ್ರದೂಷಣವನ್ನು ಕಡಿಮೆ 


ಮಾಡಬಹುದು. 
ಸಂದರ್ಭ ಸೂಚಿ ಹಹಹ 


1. S.J. Schneider, H.-P. R. Frederikse & T- Negas and ೮. 
Rudins 
Current topics in Materials Science ೫೦1. 4 North Holland 
Publ-Co Amsterdum. 1980- 

2: M.-H: D. Power Plants 
V. K- Rohatgi and 14. Venkatraman 
J- Inst- Eng. (India) 01. 30. No- 5. (1980) 


ಪಾರಿಭಾಷಿಕ ಪದಗಳು 


೧ ಕಾಂತೀಯ ದ್ರವಗತಿಕ ವಿಧಾನ -- Magneto hydrodynamics 
೨ ವಿದ್ಯುತ್‌ ಕಾಂತೀಯ ಪ್ರೇರಣೆ - - ್ಫ್ಹlect romagnetic induction. 
೩ ಸಾಂಪ್ರದಾಯಿಕ ಹ... Convetio nal 
೪ Conductor —- ವಿದ್ಕುದ್ವಾಹಕ 
೫ ಕಾಂತೀಯ ಬಲರೇಖೆ — Magnetic lines of force 
೬ ವಿದ್ಯುತ್‌ ವಿಭವ — Electric voltage 
೭ ವಿದ್ಯುತ್‌ ವಾಹಕತೆ — Electrical conductivity 
ಲ ವಿದ್ಮುದ್ವಾರ ಗೋಡೆ ಜು Electrode wall 
೯ ನೇರವಿದ್ಕುತ್ತು sa Direct carrent 
೧೦ ಆವರ್ತ ವಿದ್ಯುತ್ತು — Alternating current 
೧೧ ಜ್ವಲನಕೋಣೆ — Combastion chamber 
೧೨ ವಿದ್ಯುನ್ನಿರೋಧಕ ಕಾ Insulator 
೧೩ ಲೋಹಗಸಿ ಬ 


Slag 


ನ್ಯೂ ಕ್ಲೇಯ ಸಂಯೋಗ ರಿಯಾಕ್ಸ ರ 


9 ಆರ್‌.ಸಿ. ನಾಯಿಕ 
ಅ ಆರ್‌. ಎಮ್‌. ದೀಕ್ಷಿತ 


ಶಕ್ತಿ ಉತ್ಪಾದನೆಗಾಗಿ ನಾವು ಕಲ್ಲಿದ್ದಲು ಪೆಟ್ರೋಲಿಯಂ ಪದಾರ್ಥಗಳನ್ನು 
ಹೆಚ್ಚಾಗಿ ಬಳಸುತ್ತಿದ್ದೇವೆ. ಈ ಪಳೆಯುಳಿಕೆ ಇಂಧನಗಳ ಸಂಗ್ರಹವು ಭೂಗರ್ಭದಲ್ಲಿ 
ಬಹಳ ಸೀಮಿತವಾಗಿರುವದರಿಂದ ಇನ್ನು ಹಲವೇ ದಶಕಗಳಲ್ಲಿ ಈ ಸಂಗ್ರಹವು ತೀರಿ 
ಹೋಗುವ ಸಂಭವವಿದೆ. ಭವಿಷ್ಯತ್ತಿನ ಶಕ್ತಿ ಬೇಡಿಕೆಗಳನ್ನು ಪೂರೈಸಲು ನಾವು 
ಸೌರಶಕ್ತಿ, ನ್ಕೂಕ್ಲೀಯರ ವಿದಳನ ಶಕ್ತಿ, ನ್ಯೂಕ್ಲೀಯ ಸಂಯೋಗಶಕ್ತಿ ಮುಂತಾ 
ದವುಗಳನ್ನು ಅವಲಂಬಿಸಬೇಕಾಗುವದು. 

ಸೌರಶಕ್ತಿ ಮತ್ತು ನ್ಯೂಕ್ಲೀಯ ವಿದಳನಶಕ್ತಿ ಇವುಗಳನ್ನು ಕೆಲಮಟ್ಟಿಗೆ ಶಕ್ತಿ 
ಬೇಡಿಕೆಗಳನ್ನು ಪೂರೈಸಲು ಈಗ ಉಪಯೋಗಿಸಲಾಗುತ್ತದೆ. ಆದರೆ ನ್ಯೂಕ್ಲೀಯ 
ಸಂಯೋಗ ಶಕ್ತಿಯನ್ನು ಉಪಯೋಗಿಸುವ ವಿಧಾನಗಳು ಮಾತ್ರ ಇನ್ನೂ ಪ್ರಯೋ 
ಗಾವಸ್ಥೆಯಲ್ಲಿವೆ. ಅನಿಯಂತ್ರಿತ ನ್ಯೂಕ್ಲೀಯ ಸಂಯೋಗ ಶಕ್ತಿಯನ್ನು ನಾವು 
"ಜಲಜನಕ ಬಾಂಬು? ವಿನ ರೂಪದಲ್ಲಿ ಕಾಣಬಹುದು. ನಿಯಂತ್ರಿತ ನ್ಶೂಕ್ಲೀಯ 
ಸಂಯೋಗದ ಪ್ರಯೋಗಗಳು ಯಶಸ್ವಿಯಾದರೆ ಜಗತ್ತಿನ ಎಲ್ಲ ಶಕ್ತಿ ಬೇಡಿಕೆ 
ಗಳನ್ನು ನಿರಂತರವಾಗಿ ಪೂರೈಸಬಹುದಾಗಿದೆ. 

ಪ್ರಸ್ತುತ ಲೇಖನದಲ್ಲಿ ನ್ಯೂಕ್ಲೀಯ ಸಂಯೋಗ ಶಕ್ತಿಯನ್ನು ಉತ್ಪಾದಿಸಲು 
ಕೈಕೊಂಡಿರುವ ಪ ಶ್ರಯೋಗಗಳನ್ನು ವಿವರಿಸಲಾಗಿದೆ. ನಿಯಂತ್ರಿತ ಸಂಯೋಗಶಕ್ತಿ 
ಯನ್ನು Ke ಎದುರಿಸುವ ಅಡೆತಡೆ ಹಾಗೂ ತೊಂದರೆಗಳನ್ನು ಈ ಲೇಖನ 
ದಲ್ಲಿ ವಿವರಿಸಲಾಗಿದೆ.? 
ನ್ಯೂಕ್ಲೀಯ ಸಂಯೋಗ ಶಕ್ತಿಯ ಮೂಲ 

'ಎರಡು ಲಘು ನ್ಯೂ ಕ್ಲಿ ಹ ಸಂಯೋಗ ಹೊಂದಿದರೆ ಶಕ್ತ ಉತ್ಪ ನ್ನ 
ವಾಗುವದು ಎಂಬುದು ಪ್ರಯೋ ಗೆಸಿದ್ದ ಮಾತು. ಇದರ ಪ್ರಭಾವವನ್ನು ರಕ 
ಬಾಂಬು ತೋರಿಸಿಕೊಟ್ಟದೆ. ಎರಡು ನ್ಕೂಕ್ಲೀಯಗಳು ಸಾಕಷ್ಟು ಸಮೀಪಿಸಿ 
ಸಂಯೋಜನೆ ತೆಪೀಡಿಬೇಕಾದರೆ ಅವು ತಮ್ಮ ನಡುವಿನ ಸ್ಥಿ ರವಿದ್ಯು ತ್‌ ಪ್ರತಿ 
ಸೆರ್ಷಣವನ್ನು ಉಲ್ಲಂಭಿಸುವಷ್ಟು ಚಲನಶಕ್ತಿಯನ್ನು ಹೊಂದಿ ಒಂದನ್ನೊ ಂದು 

೧೫ 


೧೬ ಕರ್ನಾಟಕ ಭಾರತಿ 


ಸರಿಘಟ್ಟಿ ಸಬೇಕಾಗುತ್ತದೆ. ಅಂದರೆ ಸಂಯೋಜನೆಗೊಳ್ಳುವ ಪದಾರ್ಥದ ಉಷ್ಣ ತಾ 
ಮಾನವು ಕನಿಷ್ಠ ೧೦ ಕೋಟ ಸೆಂಟಗ್ರೇಡದವರೆಗಾದರೂ ಇರಬೇಕಾಗುತ್ತ ಜಿ ಈ 
ಕನಿಷ್ಠ ತಮ ಉಷ್ಣ ತಾಮಾನವು ಸಂಯೋಜಿಸುವ ಪರಮಾಣುಗಳ ಪರಮಾಣು 
ಸಂಖ್ಯೆ ಯನ್ನು ಜವಲಂಜೇಯುತ್ತ ದೆ. ಪರಮಾಣು ಸಂಖ್ಯೆ ಹ ದಂತ ಅವಶ್ಯಕ 
ಉಷ್ಣ 'ತಾಮಾನದ ಸಂಖ್ಯೆಯೂ ಏರುವದು. ಅಂದರೆ ಜಲಜನಕ (ಹೈ ಫಾಟ್‌; 
ಮತ್ತು ಅದರ ಸಮಸ್ಥಾ ನಗಳ ಸಂಯೋಜನೆಯು ಮಿಕ್ಕ ಪರಮಾಣು ನ್ಕೂ ಕ್ಲಿಯ 
ಹೂಯೋಜನೆಗಂತ ಸುಲಭವಾದದ್ದು. ಸಾಮಾ ನ್ಶವಾಗಿ ಡ್ಕೂ ees 
ಡ್ಕೂಟೀರಿಯೆಂ (೧-0)ಮತ್ತು ಡ್ಯೂಟೀರಿಯಂ-ಟ್ರಶಿಯ (0-7) ಚಕ್ರ ಗಳು ಶಕ್ತಿ 
ಉತ್ಪಾದನೆಯ ದೃಷ್ಟಿಯಿಂದ ಮಹತ್ವದ್ದಾಗಿವೆ. 


D-D ಚಕ್ರ 

2H+2H >SH-H'+4-0Mev 

2H + 2H > 5116 + ೦೧] + 3.3 Mev 

2H + 3H 5>#+He + on, + 17.6 Mev 

53H > 4110 + 3He + 1H + °°n, + 24.9 Mev 
D-T ಚಕ್ರ 

2H + SH >4He + °n, + 17.6 Mev 

6Li + on, > 5H + “He +4:8Mev 

Ue + ony ೨3 + “He + 2-S Mev 
p-D ಚಕ್ರದಲ್ಲಿ ಎರಡೂ ನ್ಯೂಕ್ಲಿಯಗಳ ಡ್ಯೂಟೀರಿಯಂ ಆದುದರಿಂದ ಟ್ರಶಿಯಂ 
ಪ್ರಜನನದ ಅವಶ್ಯಕತೆಯಿಲ್ಲ. ಆದರೆ ಈ ಚಕ್ರದ ಕಾರ್ಯಾಚರಣೆಗೆ ಹೆಚ್ಚು 
ಉಷ್ಣತೆಯ ಅವಶ್ಯಕತೆಯಿದೆ. ಇದರ ತಾಂತ್ರಿಕ ಹಾಗೂ ವೈಜ್ಞಾ ನಿಕ ಸಮಸ್ಯೆಗಳೂ 
ಕಠಿಣತರವಾಗಿವೆ. 


D-T ಚಕ್ರದಲ್ಲಿ ಒಂದು ಡ್ಕೂಟೀರಿಯಂ ನ್ಶೂಕ್ಲೀಯವು ಒಂದು: ಟ್ರತಿಯಂ 
ನ್ಕೂ ಕಿ ಯೊಂದಿಗೆ ಸೇದಿ ಹೊಂದಿ ಒಂದು ಹೀಲಿಯೆಂ ನ್ಯೂಕ್ಲೀಯವಾಗಿ 
ಸರವಕ್‌ನ ಹೊಂದುತ್ತದೆ. ಇದರೆ ಸಂಗಡವೇ ಒಂದು ನ್ಶೂಟ್ರಾನದ ಬಿಡುಗಡೆಯಾ 
ಗುತ್ತದೆ. ಇವೆರಡೂ ಕಣಗಳು ಕೂಡಿ ೧೭.೬ Mev ದಷ್ಟು ಶಕ್ತಿಯನ್ನು ಹೊಂದಿ 
ರುತ್ತವೆ. ಈ ಚಕ್ರವನ್ನು ಶಕ್ತಿ ಉತ್ಪಾದನೆಗಾಗಿ ಉಪಯೋಗಿಸಬೇಕಾದರೆ 
ಟ್ರಕಿಯಮ್‌ ವನ್ನು ಪ್ರಜನಿಸಬೇಕಾಗುತ್ತದೆ. ರಿಯಾಕ್ಟರಿನಲ್ಲಿ ಲಿಥಿಯಂ ಸಮಾಚ್ಛಾ 
ದನೆಯಿಂದ ಟ ತ್ರಶಿಯೆಂವನ್ನು ದೂರಕಿಸಬಹುದು. ಈ ಚಕ್ರವನ್ನು ಕಾರ್ಯಗತ 
ಗೊಳಿಸಲು ಇನ್ನೂ ಕೆಲವು. ನಿರ್ಬಂಧಗಳೊಡನೆ ೧೦೪ ಸೆಂಟಗ್ರೇಡದಷ್ಟು ಉಷ್ಣ 
ತಾಮಾನವೂ ಬೇಕಾಗುತ್ತದೆ. ನ್ಶೂಕ್ಲೀಯೆ ಸಂಯೋಗ ಅಥವಾ ವಿದಳನದಿಂದ ಶಕ್ತಿ 


ನ್ಯೂಕ್ಲೀಯ ಸಂಯೋಗ ರಿಯಾಕ್ಟರೆ ೧೭ 


ಹೊರ ಹೊಮ್ಮುವದೆಂದು ಕೆಲ ದಶಕಗಳ ಮೊದಲೇ ಅರಿವು ಉಂಟಾಗಿದೆ. ನ್ಯೂಕ್ಕೆ 

ಯರ ವಿದಳನವನ್ನೊಳಗೊಂಡ ಶಕ್ತಿಸ್ಥಾವರಗಳು ಬಳಕೆಗೆ ಬಂದು ಮೂರು ದಶಕ 

ಗಳಾದರೂ ಸೆಂಯೋಗ ರಿಯಾಕ್ಟರ ಕುರಿತು ಇನ್ನೂ ಸಾಧ್ಯತೆಯ ಅಧ್ಯಯನವಷ್ಟೇ 

ನಡೆದಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ನ್ಯೂಕ್ಲಿಯ ಸಂಯೊಜನವನ್ನೊಳ 

ಗೊಂಡ ಶಕ್ತಿಸ್ಲಾವರ ಕಟ್ಟಲು ಎದುರಿಸಬೇಕಾದ ವೈಜ್ಞಾನಿಕ, ತಾಂತ್ರಿಕ 
ಆಳ ಬ ಲ ಣು 

ಸಮಸ್ಯೆಗಳು ಬಹು ಕಠಿಣವಾಗಿವೆ. 


ಮೊದಲನೆಯದಾಗಿ, ಸಂಯೋಜನಾ ಪ್ರಕ್ರಿಯೆಯಿಂದ ಉಪಯುಕ್ತ ಶಕ್ತಿ 
ಯನ್ನು ಪಡೆಯಬೇಕಾದರೆ ಅತಿ ಕಡಿಮೆ ತಾಪಮಾನ ಬೇಕಾಗಿರುವ ೧-77 ಚಕ್ರ 
ವನ್ನು ಅವಲಂಬಿಸಿದರೂ, ೧-7 ಇಂಧನವನ್ನು ಹತ್ತು ಕೋಟ ಡಿಗ್ರಿ ಸೆಂಟಗ್ರೊಡದ 
ವರೆಗೆ ಕಾಯಿಸಬೇಕಾಗುತ್ತದೆ. ಇದಲ್ಲದೇ ಅದನ್ನು ಸಾಕಷ್ಟು ಸಾಂದ್ರತೆಯಲ್ಲಿ ತಕ್ಕ 
ಸಮಯದ ವರೆಗೆ ಬಂಧಿಸಿ ಇಡಬೇಕಾಗುತ್ತ ದೆ. ಇದಕ್ಕೆ ಹಸನ ಚಾ ಸೋಕ. 
ಯನ್ನು ಗಣನೆಗೆ ತೆಗೆದುಕೊಳ್ಳಬೆ ಇಗುವದು. 


NE ‘co: LOE 


11೨» ಸಾಂದ್ರತೆ 1!» ಬಂಧನಕಾಲ 


ಡ್ಯೂಟೇರಿಯಂ ಮತ್ತು ಟ್ರಶಿಯಂ ನ್ಯೂಕ್ಲೀಯಗಳನ್ನು ಸಂಯೋಜಿಸಲು ಬೇಕಾಗುವ 
ಉಷ್ಣೃತಾಮಾನವು ಅತ್ಕಧಿಕವಿದ್ದು ಯಾವ ಪಾಶ್ರೆಯೂ ಈ ತಾಪಮಾನದ ದ್ರವ 
ವನ್ನು ಬಂಧಿಸಿ ಹಿಡಿದಿಡಲಾರದು. ಇಷ್ಟು ಉಷ್ಣತೆಯ ಪ್ಲಾಸ್ಮಾವನ್ನು ಬಂಧಿಸಿ 
ಇಡಲು ಈಗ ಎರಡು ವಿಧಾನಗಳ ಬಗ್ಗೆ ಅಧ್ಯಯನ ಸಂಶೋಧನೆ ನಡೆದಿವೆ. 

೧. ಕಾಂತೀಯ ಬಂಧನ (171೩8110110 confinement) 

೨. ಜಡ ಬಂಧನೆ (Inertial ೮೦101012271) 

ಈ ಲೇಖನದಲ್ಲಿ ಕಾಂತೀಯ ಬಂಧನದ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ. 
ಕಾಂತೀಯ ಪ್ಲಾಸ್ಮಾ ಬಂಧನ:-- ಕಾಂತ ಕ್ಷೇತ್ರಗಳು ಅತಿಉಷ್ಣಪ್ಣಾಸ್ನಾ ಮಗಳನ್ನು 
ಹಡಿದಿಡುವ ಪಾತ್ರಿ ಗಳಂತೆ ಕೆಲಸಮಾಡಲು ಸಾಧ್ಯ ವಿದೆ. ಚಿತ್ರ ೧ ರಲ್ಲ ತೋರಿಸಿದಂತೆ 
ಇಲೆಕ್ಟ್ರಾ ನ ಮತ್ತು ಆಯನಗಳು ಕಾಂತ ಕ್ಷೇತ್ರ ದಿಶೆಗೆ ಅಡ್ಡಲಾಗಿ ಚಲಿಸಿದರೆ ಅವುಗ 
ಳು ಕಾಂತ ಬಲಕ್ಕೊಳಗಾಗಿ ತಡೆಯಲ್ಪಡುತ್ತವೆ. ಆದರೆ ಅವು ಕಾಂತೀಯಪ್ರೇರಣಾ 
ರೇಖೆಗಳಗುಂಟಿ ಸುರಕಿಯಾಕಕ ಸಥದಿನಿ ಚಲಿಸಬಲ್ಲವು. ಈ ಸರಳತತ್ವವನ್ನ ವಲಂಭಿ 
ಸಿ ಭಿನ್ನಭಿನ್ನ ಕಾಂತ ಕ್ಷೇತ್ರ ವಿನ್ಮಾಸ ಹೊಂದಿರುವ ಪ್ಲಾಸ್ಮಾಬಂಧನ ಸ ಇಧನಗಳನ್ನು 
ಕಭಾ--೩ 


೧೮ ಕರ್ನಾಟಕ ಭಾರತಿ 


ಚಿತ್ರ -೧ ನ್ಯೂಕ್ಲೀಯ ಸಂಯೋಗ ರಿಯಾಕ್ಟರ 
ತಯಾರಿಸಲಾಗಿದೆ. ಅವುಗಳನ್ನು ಸ್ಥೂಲವಾಗಿ ಕೆಳಗಿನ ಮೂರು ಗುಂಪುಗಳಲ್ಲಿ 
ವಿಂಗಡಿಸಬಹುದು. 
೧. ಟೊರೋಡಿಯೆಲ್‌ (70706141) ಸಾಧನಗಳು 
೨. ಪಿಂಚ(೧1೧00) ಸಾಧನಗಳು 
೩. ಕಾಂತೀಯ ದರ್ಪಣ (magnetic mirror) ಸಾಧನಗಳು 
ಮೊದಲನೆಯ ಸಾಧನವು ಮುಚ್ಚು ಅಂತದೆ ಸಾಧನೆ (೦1056 ended device) 


ಕಾಂತಲ್ಟೇಟ್ಟ ರೇಖೆಗಳು 


ಚಿತ್ರ - ೨ ಟೊಕೊಯಿಡಲ್‌ ಸಾಧನ 


ನ್ಯೂಕ್ಲೀಯ ಸಂಯೋಗ ರಿಯಾಕ್ಟರ ೧೯ 


ವಾದರೆ ಎರಡನೆಯ ಹಾಗೂ ಮೂರನೆಯ ಸಾಧನಗಳು ತೆರೆದ ಅಂತದ (open 
€ndೇd ಸಾಧನಗಳಾವೆ. 

ಟೊರೋಡಿಯೆಲ್‌ ಸಾಧನ:- ಈ ಸಾಧನದಲ್ಲಿ ಕಾಂತೀಯ ಪ್ರೇರಣಾ ರೇಖೆಗಳು 
ಒಂದು ಟೊರೋಡಿಯದಲ್ಲಿ ವೃತ್ತಾಕಾರವಾಗಿ ಸುತ್ತುವವು (ಚಿತ್ರ). ಪ್ಲಾಸ್ಮಾದಲ್ಲಿ 
ಯ ಇಲೆಕ್ಲಾನ ಮತ್ತು ಅಯಾನುಗಳು ಈ ವೃತ್ತಾಕಾರದ ಕಾಂತೀಯ ಪ್ರೇರಣಾ 
ರೇಖೆಗಳಗುಂಟ ಮಾತ್ರ ಚಲಿಸಲು ಸಾಧ್ಯವಿರುವದರಿಂದ ಪ್ಲಾಸ್ಮಾವು ಈ ಟೊರೋ 
ಡಿಯಾದಲ್ಲಿ ಬಂಧಿಸಲ್ಪಡುತ್ತದೆ. ಈ ತತ್ವವನ್ನವಲಂಬಿಸಿ ಮತ್ತುಆಯಾನುಹಾನಿ 
ಕಡಿಮೆಗೊಳಿಸುವ ಕೆಲ ಉಪಾಯಗಳನ್ನೊಳಗೊಂಡ ಟೋಕೋಮ್ಯಾಕ್‌ (Toko 
mak) ಸಾಧನಗಳನ್ನು ಕಟ್ಟಿಲಾಗಿದೆ ಹಾಗೂ ಕಟ್ಟಲಾಗುತ್ತದೆ. ಈ ಬಗೆಯ ಸಾಧ 
ನಗಳಲ್ಲಿ ಆಯಾನು ಹಾನಿಯು ಬಹಳ ಕಡಿಮೆಯಿರುವದರಿಂದ ಟೋಕೋಮ್ಯಾಕ 
ಸಾಧನಗಳು ಹೆಚ್ಚಿನ ಪ್ರಾಧಾನ್ಯ ಪಡೆದಿದ್ದು ಮೊದಲನೆಯ ನ್ಯೂಕ್ಲಿಯ ಸಂಯೋಗ 
ರಿಯಾಕ್ಟರವು ಟೋಕೋಮ್ಯಾಕ್‌ ಮಾದರಿಯದಿರಬಸುದೆಂದು ಊಹಿಸಲಾಗಿದೆ. 


, 804ಯ ಸಂಶೀಡನೆ 
ಚಿತ್ರ -೩ ಫಿಂಚ ಸಾಧನ 
ಥೀಟಾ ಸಿಂಚ ಸಾಧನಗಳು:- ಒಂದು ಸಂಧಾರಿತ್ತದಲ್ಲಿಯ ವಿದ್ಯುತ್‌ ಶಕ್ತಿಯ 
ವಿಸರ್ಜನೆಯು ಒಂದೇ ಸುತ್ತಿನ ಕುಂಡಲಿಯಲ್ಲಿ ಆದಾಗ ಅದು ಅತ್ಯಂತ ವೇಗವಾಗಿ 
ವರ್ಧಿಸುವ ಪ್ರಬಲ ಕಾಂತ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ. ಈ ಕ್ಷೇತ್ರವು ಒಂದು 
ತ್ರೈಜಿಕ ಡಿಸ್ಬನಿನಂತೆ (ಬೆಣಿಯಂತೆ) ಪ್ಲಾಸ್ಮಾವನ್ನು ಸಿಲಿಂಡರಿನ ಅಕ್ಷಕ್ಕೆ ಲಂಬವಾಗಿ 
ಒತ್ತುತ್ತದೆ. ಈ ಒತ್ತುವಿಕೆಯಿಂದ ಪ್ಲಾಸ್ಮಾ ಉಷ್ಣೃತಾಮಾನವು ಹೆಚ್ಚಾಗುತ್ತದೆ. 


92 ಕರ್ನಾಟಕ ಭಾರತಿ 


ಇದು ಶೆಕೆದ ಅಂಡ ವ್ಯವಸ್ಥೆಯಾಗಿದ್ದು ಎರಡೂ ತುದಿಯಿಂದ ಆಯಾನುಗಳು 
ಹೊರಗೆಸೆಯಲ್ಪಡುತ್ತವೆ. 


ಚಿತ್ರ - ೪ ಕಾಂತೀಯ ದರ್ಪಣ 
ಕಾಂತೀಯ ದರ್ಪಣ ಸಾಧನಗಳು 
ತೆಕೆದಂತಹ ಈ ವ್ಯವಸ್ಥೆಯಲ್ಲಿ ಎರಡೂ ಅಂತಗಳಲ್ಲಿಯೂ ಒಂದೊಂದು 
ಪ್ರತ್ಯೇಕ ಕಾಂತಕ್ಷೇತ್ರ ಬಲವನ್ನು ಉತ್ಪಾದಿಸಲಾಗುತ್ತದೆ. ಆಯಾನು ಮತ್ತು 
ಇಲೆಕ್ಟ್ರ್‌ನಗಳು ಕ್ಷೇತ್ರ ರೇಖೆಗಳ ಗುಂಟ ಸುತ್ತುತ್ತ ತುದಿಗೆ ಬಂದಂತೆ ವಿಕರ್ಷಕ 
ಬಲಕ್ಕೊಳಗಾಗಿ ಪರಿವರ್ತನಗೊಳ್ಳುತ್ತವೆ. ಅಂದರೆ ಎರಡು ತುದಿಗಳು ಕಾಂತೀಯ 
ದರ್ಪಣದಂತೆ ಕೆಲಸ ಮಾಡುತ್ತವೆ. ಆದರೂ ಇಲ್ಲಿ ಪ್ಲಾಸ್ಮಾ ಬಂಧನವು ತುದಿಯ 
ಕಡೆಗೆ ಚಲಿಸುವ ಆಯಾನು ಸುರುಳಿಗಳು ತಿರುಪಾಂತರ (71100) ಕೋನವನ್ನು 
ಅವಲಂಬಿಸಿರುತ್ತವೆ. ಹೀಗಾಗಿ ಸಮದೈಶಿಕ ಪ್ಲಾಸ್ಮಾದಲ್ಲಿ ಸ್ವಲ್ಪ ಮಟ್ಟಿಗಾದರೂ 
ಸತತವಾಗಿ ಆಯಾನುಹಾನಿ ಆಗುತ್ತಲೇ ಇರುತ್ತದೆ. 
ಸಂಯೋಗ ರಿಯಾಕ್ಟರದ ಇನ್ನುಳಿದ ಸಮಸ್ಯೆಗಳು 
೧. ಪ್ಲಾಸ್ಮಾವನ್ನು ೧೦ ಕೋಟ ಸೆಂಟಗ್ರೇಡದವರೆಗೆ ಕಾಯಿಸುವದು 
೨. ಪ್ಲಾಸ್ಮಾದಲ್ಲಿಯ ಅಸಂಖ್ಯಾತ ಅಸ್ಮಿರತೆಗಳನ್ನು ಫಿಯಂತ್ರಸುವದು 
೩. 1-7 ಇಂಧನದ ಸತತ ಪೂರೈಕೆ ಮಾಡುವದು 
೪. ಟ್ರಿಶಿಯಂ ಉತ್ಪಾದನೆಯ ಜೊತೆಗೆ ಉತ್ಪಾದಿತ ಉಷ್ಣತೆಯನ್ನು 
ನಿಯಂತ್ರಿಸುವದು. p: 


ಉಷ್ಣತೆಯನ್ನು ಬಳಕೆಗಾಗಿ/ ವಿದ್ಯುಚ್ಛಕ್ತಿ ಉತ್ಪಾ ದಿಸಲು ಸಾಗಿಸುವದು. 


ತ 


ನ್ಕೊಕ್ಲೀಯ ಸಂಯೋಗ ರಿಯಾಕ್ಟರ ೨೧ 


೬. ರಿಯಾಕ್ಟರಗಳಲ್ಲಿ ಬಳಸಲು ಬೇಕಾದ ಉಷ್ಣ ನಿರೋಧಕ (refractory) 


ಮತ್ತು ವಿಕಿರಣ. ನಿರೋಧಕ ನಿಶಿಷ್ಟ ಮಿಶ್ರಧಾತು (Allಂy)ಗಳೆನ್ನು ತಯಾ 
ರಿಸುವದು. 


ಮೇಲಿನ ಎಲ್ಲ ಸಮಸ್ಯೆಗಳು ಸಾಕಷ್ಟು ವೈಜ್ಞಾನಿಕ ಹಾಗೂ ತಾಂತ್ರಿಕ ಜಟ 
ಲತೆಯಿಂದ ಕೂಡಿವೆ. ಸಂಯೋಗ ರಿಯಾಕ್ಟರದ ಒಳಗೋಡೆಗಳ ಪ್ರತಿಯೊಂದು 
ಪರಮಾಣು ದಿನಕ್ಕೊಂದು ಬಾರಿಯಾದರೂ ೧೪ ದಶಲಕ್ಷ ಇಲೆಕ್ಟ್ರಾನ ವೋಲ್ಪಶಕ್ತಿ 
'ಯುಳ್ಳ ನ್ಯೂಟ್ರಾನಿನ ತಾಡನಕ್ಕೊಳಗಾಗುತ್ತದೆ. ಇದರಿಂದ ಅವು ಸ್ಮಾನಚ್ಮುತಿ 
ಗೊಳ್ಳಲು ಸಾಧ್ಯವಿದೆ. ಅವುಗಳಲ್ಲಿ ಬಹಳಷ್ಟು ಪರಮಾಣುಗಳು ನಿಧಾನವಾಗಿ 
ಸ್ವಸ್ಥಾನಕ್ಕೆ ಮರಳಿದರೂ ಪದಾರ್ಥದ ಸಾಮರ್ಥ್ಯವು ಮಾತ್ರ ಕುಗ್ಗು ವದು. 


ಕ್ಟ 


ಚ್‌ 52 


ಕ ಬ (oo 6೦೨ 0೦6 ನಹ 


ಚಿತ್ರ - ೫ ಸಂಕಲ್ಪಿತ ಟೊಕೋಮ್ಮಾಕ್‌ ಮಾದರಿಯ ಸಂಯೋಗ ರಿಯಾಕ್ಟರದ 
ಅಡ್ಡ ಛೇದ 
ಪರಿಕಲ್ಪಿತ ಸಂಯೋಗ ರಿಯಾಕ್ಸ ರ 


ಮೇಲೆ ಸೂಚಿಸಿದಂತೆ ಟೋಕೊಮ್ಮಾಕ್‌ ಮಾದರಿಯ ಸಂಯೋಗ ರಿಯಾಕ್ಟ 
ಪೆಗಳು ಪ್ರಾಧಾನ್ಯ ತ್ರೆ ನಡೆದಿದ್ದು ಇವುಗಳ ಬಹಳಷ್ಟು ಮಾದರಿಗಳನ್ನು ಕಲ್ಪಿಸ 
ಲಾಗಿದೆ. ಇಂಥಹ ಒಂದು ಪರಿಕಲ್ಪಿ ತ ಸಂಯೋಗ ರಿಯಾಕ್ಟರದ ವಿವಿಧಘ ಘಟಕಗಳ 
ಬಗ್ಗೆ ಕೆಳಗೆ ವಿಚಾರಿಸಲಾಗಿದೆ. 
ಸ್ಲಾಸ್ಮಾ ಪ್ರ ಕ್ಲೇಪಕವು ಪ್ರತಿ ಮೂರು ನಿಮಿಷಗ ಳಿಗೊಮ್ಮೆ ಇಂಧನವನ್ನು 
ಒಂದು ss ಕೋಷ್ಟದಲ್ಲಿ ಅಂತ ಕ್ಲೇನಿಸುತ್ತ ದೆ. ಇಂಧನವು ಅಲ್ಲಿ ಉಚ್ಚ 
ಉಷ್ಣತಾಮಾನಕ್ಕೇರಿ, ಒತ್ತಡವು ಹೆಚ್ಚಾಗಿ ಸಂಯೋಗ ಪ್ರಕ್ರಿಯೆಗೆ ಒಳಸ ಡಡುತ್ತದೆ. 


೨೨ ಕರ್ನಾಟಕ ಭಾರತಿ 


ಈ ನ್ಯೂಕ್ಲಿ ಯ ಸಂಯೋಗ ಪ್ರಕ ಯೆಯಲ್ಲಿ ಉತ್ಪ್ಸೃ ತ್ತಿಯಾಗುವ ಉಷ್ಣಶಿ 
ಯನ್ನು ಹೀರಿಕೊಳ್ಳ ಲು ಹಾಗೂ ಟ್ರಿಶಿಯಿಮ ಇಂಧನವನ್ನು. ಉತ್ಪಾದಿಸಲು ರಿಯಾ 
ಕ್ವರದ ಒಳಗೋಡೆಗೆ ಲೀಥಿಯಂ ಧಾತು ಇಲ್ಲವೇ ಲೀಥಿಯಂ ಸಹಗ. ಸಮಾಚ್ಛಾ ದನೆ 

ಇರುತ್ತ ಜಿ. ಈ ಲೀಥಿಯಂ ಸಮಾಚ್ಛಾ ದನೆಯ ಹೊರೆಗೆ ಹೊರವಲಯದಲ್ಲಿ ಕಾಂತ 
ಸುರಳಿಗಳಿರುತ್ತ ವೆ. ಈ ಸುರುಳಿಗಳನ್ನು ರಕ್ಷಿಸಲು ನ್ಕೂ ಬ್ರಾನ ಅವಕೋಷ ಸಕವೆಂದು 
ಒಂದು ಮೀಟರ ದಪ್ಪ ಳತೆಯ ನೀರು ba ಜ್ಜ ಮೇಲೆ ವರ್ಣಿಸಿದ ಸಂಯೋಗ 
ರಿಯಾಕ್ಟರವು ಬೃಹದಾ ಸಾಕಾರವಾಗಿದ್ದು ೧೦ ಮೀಟರು ಎತ್ತರೆ ಹಾಗೂ ೩೦ಮೀಟರ 
ವ್ಯಾ ಸವನ್ನು ಹೊಂದಿರುವದು ಂಯಾಕ್ಟ ರದ ಮಧ್ಯ ದಲ್ಲಿ ೧೦ ಕೋಟ ಡಿಗ್ರಿ ಸೆಂಟ 
ಸ್ರೇಡದಷ್ಟು ಉಷ್ಣ ತಾಮಾನವಿದ್ದ ಕ್ಕೆ ಕೇವಲ ಎರಡು "ಮೀಟರ ದೂರದಲ್ಲಿರುವ 
ಹ ತಗಳ ಸಮೀಪದಲ್ಲಿ ಉಷ್ಣ ತಾಮಾನವು ಶೂನ್ಯ ಕ್ಕೆ ಸಮೀಪವಾಗಿರ 
ಬೇಕು. ಇದೆರ ಸಾಧನೆ ಅನೇಕ ಜಟಲ ವೈಜ್ಞಾಕ ಹಾಗೂ ತಾಂತ್ರಿಕ ಸಮಸ್ಯೆಯ 
ಕ್ನೊಳಗೊಂಡಿದೆ. 


ಸಂಯೋಗ ರಿಯಾಕ್ಸ್‌ ರದ ವೈ ಶಿಷ್ಟ 


ನ್ಶೂಕ್ಲಿಯ pe (ಈೃ ಶಕ ಯುತ್ಪಾ ಡನೆ ಕಾರ್ಯಗತವಾದರೆ ಅದಕ್ಕೆ 
ಬೇಕಾದ ಡೂ [ಟೀರಿಯೆಂ ಇಂಧನವು ಕೋಟ್ಯಾ ಂತರ ವರ್ಷ ಸಾಕಾಗುವಸ್ಟಿ ಜಿ 
ನೀರಿನ ಪ್ರತಿ ಆರು ಸಾವಿರ ಜಲಜನಕ (ಹೈ "ಹ್ರೋಜನ) ಪರಮಾಣುಗಲಲ್ಲಿ 
ಒಂದು ಡ್ನೂ ಟೀರಿಯೆಂ ಪರಮಾಣು ಇದೆ. ಇದಲ್ಲದೆ ೧-7 ಚಕ್ರದಲ್ಲಿ ಬೇಕಾಗುವ 
ರಿಥಿಯಮ್‌" ಕೂಡ ಭೂಗರ್ಭದಲ್ಲಿ ಸಾಕಷ್ಟು ಪ ಪ್ರಮಾಣದಲ್ಲಿದೆ. ಇದು ೧೦ ಲಕ್ಷ 
ವರ್ಷಗಳವರೆಗೆ ಸಾಕಾಗಬಹುದೆಂದು ಅಂದಾಜಿಸ ಕಲ 


ಡ್ಮೂಟೇರಿಯಂ ಮತ್ತು ಲಿಥಿಯೆಂ ಇಂಧನಗಳು ವಿಕಿರಣಶೀಲವಾಗಿಲ್ಲ ಅವುಗ. 
ಳನ್ನು ಬೇರ್ಪಡಿಸುವದು ಮತ್ತು ದೂರ ದೂರ ಸಾಗಿಸುವದು ಯಾವ ಸಮಸ್ಯೆಯನ್ನೂ 
ಒಡ್ಡು ವದಿಲ್ಲ. ರಿಯಾಕ್ಟರಿನಲ್ಲಿ ಕೂಡ ವಿಕಿರಣ ಸಮಸ್ಯೆ ಅಷ್ಟೊಂದು ಜಓಲವಾಗಿಲ್ಲ. 

ಅನಿಯಂತ್ರಿತ ನ್ಯೂಕ್ಲೀಯ ಪ್ರಕ್ರಿಯೆಗಳಿಂದ ಒದಗಬಹುದಾದ ಅನಾಹು 
ತಗಳು ಸಂಯೋಗ ರಿಯಾಕ್ಟರಗಳಲ್ಲಿ ಇಲ್ಲವೇ ಇಲ್ಲ ಇದಕ್ಕೆ ಕಾರಣವೆಂದರೆ 
ಯಾವದೇ ಕ್ಷಣದಲ್ಲಿ ಅರ್ಧ ಗ್ರಾಂ ಕ್ಕಿಂತ ಹೆಚ್ಚು ಇಂಧನ ರಿಯಾಕ್ಕರಿನಲ್ಲಿ 
ಇರುವದಿಲ್ಲ. ಇಷ್ಟು ಇಂಧನವು ಒಂದೇ ಕ್ಷಣದಲ್ಲಿ ಸಂಯೋಜನೆಗೊಂಡರೂ ಅದು 
೮ ನಿಮಿಷದ ಶಕ್ತಿಯೆನ್ನು ಮಾತ್ರ ಬಿಡುಗಡೆ ಮಾಡಬಹುದು. 

ಸೆಂಯೋಗ ರಿಯಾಕ್ಟೆರೆಗಳಲ್ಲಿ ಉಷ್ಣ ಸರಿವರ್ತನ ಕ್ಷಮತೆ (heat transfer 
efficiency) ೫೦ ರಿಂದ ೬೦ ಪ್ರತಿಶತ ವಿರುವ ಸಾಧ್ಯತೆಯಿದೆ. ಇದರಿಂದ ಶಾಖಪ್ರ 
ದೂಷಣವು ಕಡಿಮೆಯಾಗುವದು. [0-0 ಚಕ್ರವನ್ನದಲಂಬಿಸಿ ಸಂಯೋಗ 


ನ್ಯೂಕ್ಲೀಯ ಸಂಯೋಗ ರಿಯಾಕ್ಟರ ೨೩ 


ರಿಯಾಕ್ಟ ರಗಳು ಭವಿಷ್ಯತಿ ತ್ತಿ ನಲ್ಲಿ ಸಾಧ್ಯವಾದರೆ ಶಾಖಶಕ್ತಿಯನ್ನು ನೇರವಾಗಿ 
ವಿದು ಚೃಕ್ತಿಗೆ ನ ಜಂತ ಚ ಸಾಧ್ಯವಾಗಬಹುದು. 


ಸಂಯೋಗ ರಿಯೂಕ್ಟರಿನಲ್ಲಿ ಉದ್ಭನಿಸಬಹುದಾದ ಅನಾಹುತಗಳು 
ಸಂಯೋಗ ರಿಯಾಕೃರಿನಲ್ಲಿ ಅತಿವಾಹಕ ಕಾಂತ ನಿಕಾಯದಲ್ಲಿ ದುರ್ಫಟನೆ 
ಮತ್ತು ಲಿಥಿಯಂ ದ್ರವಕ್ಕೆ ಬೆಂಕಿ ತಗಲುವ ಸಾಧ್ಯತೆಯಿದೆ. ಇವೆರಡರೆಲ್ಲಿಯೂ 
ಅಪಾರ ಶಕ್ತಿ ಸಂಚಯವಿರುವದರಿಂದ ಇಂತಹ ದುರ್ಥಟನೆಗಳು ಅಸಂಭವವೇನಲ್ಲ. 
ಇನ್ನೊಂದು ಅತಿದೊಡ್ಡ ಅಪಾಯವು ವಿಕಿರಣಶೀಲ ಟ್ರಶಿಯಂದಿಂದ ಆಗಬಹುದು. 
ಸ್ರ ಸಮಸ್ಥಾ ನೀಯದೆ ಅರ್ಧಾಯು ೧೨ ವರ್ಷವಿದು ಅತಿ ಸುಲಭವಾಗಿ ಪರಿಸರವನ್ನು 
ಸೇರಲು ಸಾಧ್ಯವಿದೆ. ಅದು ನೀರಿನಲ್ಲಿಯ ಜಲಜನಕದ ಸ್ಥಾ ನವನ್ನುಪಜೆಯಬಹುದು. 
ನ್ಯೂಕ್ಲೀಯ ಸಂಯೋಗ ಶಕ್ತಿ ಉತ್ಪಾದನೆಯ ದಿಶೆಯಲ್ಲಿ ಈ ವರಿಗೆ 
ಸಾಧಿಸಿದ ಪ್ರಗತಿ ಹಾಗೂ ಭನಿಷತ್ತಿನ ಯೋಜನೆ. 
ಪ್ಲಾಸ್ಮಾತಾಪನ ಮತ್ತು ಬಂಧನ ಈ ಕ್ಷೇತ್ರಗಳಲ್ಲಿ ಸತತ ಮತ್ತು ತೀವ್ರ 
ಮುನ್ನಡೆಯಾಗುತ್ತಲೇ ಇದೆ. ಟೋಕೋಮ್ಭಾಕ್‌ ಸಾಧನಗಳಲ್ಲಿ ಸಂಯೋಗರಿಯಾ 
ಸ್ವರಕ್ಕೆ ಬೇಕಾಗುವ ಅರ್ಧದಸ್ಟು ಉಷ್ಣ ತಾಮಾನವನ್ನು ಈಗಾಗಲೇ ಸಾಧಿಸಲಾ 
ಗಿದೆ. ಲಾಸನ್‌ ನ ೫-7 ಗುಣದ ಫಲವು ಕೇವಲ ೧೦ ಪಾಲಿನಷ್ಟೇ ಹಿಂದೆಯಿದೆ. 
ವಿವಿಧ ಪ್ರಯೋಗಾಲಯಗಳಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಹೆದಾಕಾರದ 
ಹಲವಾರು ಟೋಕೋಮ್ಯಾಕ್‌ ಪ್ರಯೋಗ ಯಂತ್ರಗಳು ಸಂಯೋಜನ ರಿಯಾಕ್ಸ್‌ 
ರಕ್ಕೆ ಬೇಕಾಗುವ ಎಲ್ಲ ಅಂಕೆಗಳನ್ನು ಸಮೀಪಿಸಿನೆಯೆಂದು ನಂಬಲಾಗಿದೆ. 
ಸಂಯೋಗ ರಿಯಾಕ್ಟರ ಕ್ಲೇತ್ರದಲ್ಲಿ ಅಂತರ್‌ ರಾಷ್ಟ್ರಿಯ ಸಹಕಾರವೂ ಸಾಕ 
ಷ್ಟಿ ದೆ. ತಮ್ಮ ವೈಯಕ್ತಿಕ ರಾಷ್ಟ್ರಿ ಯೆ ಯೋಜನೆಯೆನ್ನುಳಿದು 1AEA ಸುರಸ್ಕೃ ತ 
ಆಂತರ್‌ರಾಸ್ಟ್ರ ke ಟೋಕೋಮ್ಯಾ ಕ" ರಿಯಾಕ್ಟ ರ (INTOR) ಅಧ್ಯ ಯನಕ್ಸಿ 
ಹ ಯುಕೋಪ, ಪಾನ ಯು ಎಸ್‌ ಎ, ರಶಿಯಾ ಇವುಗಳಿಂದ 'ನಾಕಷ್ಟು 
ತ ೮6ನೆ. INTOR ಯೋಜನೆಯ ಪುರಸ್ಕರ್ತರು ಹಾಗೂ ಉಳಿದ 
ದೇಶಗಳ ರಾಷ್ಟ್ರಿಯ ಯೋಜಕರು ೧೯೯೦ ರ ಸುಮಾರಿಗೆ ಕಾಂತೀಯ ಸಂಯೋಜ- 
ನೆಯ > ಸಾಧ್ಯತೆಯೆನ್ನು ನಿದರ್ಶಿಸುವ ದಿಶೆಯಲ್ಲಿ ಮುನ್ನೆಡೆಯುತ್ತಿದ್ದಾರೆ. 
ಪ್ರಯೋಗಗಳು ಯಶಸ್ವಿಯಾದರೆ ಇನ್ನಿ ತರ ಕಾಂತೀಯ ಸಂಯೋಗ 
ರಿಯಾಕ್ಕೆ ರುಗಳು ೨೦೦೦ ಇಸ್ತಿಯವರೆಗೆ ತಯಾರಾಗಿ ಕಾರ್ಯಕಾರಿಯಾ 
ಗಬಹುದೆಂದು ಆಕೆಯಿದಿ. ಎಲ್ಲವೂ ಸರಿ ಹೋದರೆ ಮುಂದಿನ ಶತಮಾನದ 
ಎರಡನೆಯೆ ಇಲ್ಲವೆ ಮೂರನೆಯ ದಶಕದ ಆರಂಭದಲ್ಲಿ ಬೃಹತ ಪ್ರಮಾಣದ 
ಸಂಯೋಗ ಶಕ್ತಿ ಉತ್ಪಾ ದನೆಗೆ ನಾಂದಿಯಾಗಿ ಅನುಕರಣ ಸಂಯೋಕಕ ರಿಯಾಕ್ಟ 
ರಗಳು ಅಸ್ತಿತ್ವದಲ್ಲಿ lbs ಸಾಧ್ಯ ವಿದೆಯೆಂದು ಹೇಳಲಾಗುತ್ತದೆ. RR 


೨೪ ಕರ್ನಾಟಕ ಭಾರತಿ 


ಪಾರಿಭಾಷಿಕ ಶಬ್ದಗಳು 
Fossil fuel — ಪಳೆಯುಳಿಕೆ ಇಂಧನ 
Nuclear fission energy -- ನ್ಯೂಕ್ಲೀಯ ವಿದಳನಶಕ್ತಿ 
Energy requirement — ಶಸ್ತಿ ಬೇಡಿಕೆ 
Nuclear fusion reactor — ನ್ಯೂಕ್ಲೀಯೆ ಸಂಯೋಗ ರಿಯಾಕ್ಟರ 
Light nuclear — ಲಘು ನ್ಯೂಕ್ಲೀಯಗಳು 
Eleclrostatic 1790016100 — ಸ್ಥಿರ ವಿದ್ಯುತ್‌ ಪ್ರತಿಕರ್ಷಣ 
Kinetic energy — ಚಲನ ಶಕ್ತಿ 
Collide — ಸಂಘಟಸು 
Atomic number — ಪರಮಾಣು ಸಂಖ್ಯೆ 
Isotope — ಸಮಸ್ಕಾನಿ 
Cycle — ಚಕ್ರ 
Breeding -- ಪ್ರಜನನ 
Blanket — ಸಮಾಚ್ಛಾದನೆ 
Power plants — ಶಕ್ತಿ ಸ್ಥಾವರ 
Density — ಸಾಂದ್ರತೆ 
Criteria ಇ ಪರೀಕ್ಷೆ 
Confinement time — ಬಂಧನ ಕಾಲ 
Magnetic — ಕೌಂತೀಯ 
Inertial — ಜಡ 
Magnetic lines of Induction — ಕಾಂತೀಯ ಪ್ರೇರಣಾ ರೇಖೆ 
Helical — ಸುರುಳಿಯಾಕಾರದ 
Magnetic mirror — ಕಾಂತೀಯ ದರ್ಪಣ 
Open ended — ತೆರೆದ ಅಂತ 
Close ended —- ಮುಚ್ಚಿದ ಅಂತ 
Heat transfer — ಉಷ್ಣ ಪರಿವರ್ತನ ಕ್ಷಮತೆ 
Radioactive — ವಿಕಿರಣಶೀಲ 
Prototype reactor — ಅನುಕರಣ ರಿಯಾಕ್ಟರ 
Super conductiny magnets — ಅತೀವಾಹಕ ಕಾಂತಗಳು. 
Biosphere — ಜೈವಿಕ ಪರಿಸರ 


ಉಷ್ಕಶಕ್ತಿ ಸ್ಥಾವರಗಳು 


OO ಎಫ್ಟ ಜೇ 
ಅ ನಿನು. ಸಿ. ದೊರೆಸಾಮಿ 


ಉಷ್ಣ ಶಕ್ತಿ, ಜಲಶಕ್ತಿ ಹಾಗೂ ಪರಮಾಣುಶಕ್ತಿ ಮುಂತಾದ ಪ್ರಮುಖ . 
ಸಾಧನಗಳಿಂದ ವಿದ್ಯುಚ್ಛಕ್ತಿಯನ್ನು ಉತಾ ಶದಿಸಲಾಗುತ್ತದೆ. 

ಭಾರತದಲ್ಲಿ ಸದ್ಯ ಕ್ಕೆ ಸ್ಥಾ ಪಿತವಾದ ವಿದ್ಕು ತ್‌ಸ್ಥಾ ವರಗಳ ಬಗ್ಗೆ ಅಂಕೆ 
ಸಂಖೆಗಳು ಕೆಳಗಿನಂತೆ ವ (ಪಟ್ಟಿ “ಗ 


ಪಟ್ಟ-೧ ಭಾರತದಲ್ಲಿ ಸ್ಟಾ ವಿತ ವಿದ್ಯು ತ್‌ಸ್ಕ್ಯಾ ವರಗಳ ಅಂಕೆ ಸಂಖೆ 


ಸ್ಟ್ಯಾವ ಗಳು ಸ್ಥಾಪಿತ ಸಾ ಸಾಮರ್ಥ್ಯ ಒಟ್ಟು 
(ದಶಲಕ್ಷ ವಾಟಗಳಲ್ಲಿ) ಉತ್ಪಾದನೆಯ 
ಶೇಕಡಾವಾರು 
ಉಷ್ಣ ಶಕ್ತಿ ೧೭,೩೪೦ ೫೮9% 
ಜಲಶಕ್ಕಿ ೧೧,೭೪೨ ೩೯% 
ಪರಮಾಣುಶಕಿ 
ಧಿ 
ತಾರಾಪುರ ೪೨೦ 
ರಾಜಸ್ಥಾನ ೪೪೦ ೮೬೦ ೩೧. 
ಒರಿ. ೨೯,೯೪೨ 
ಒಲ 


ಭಾರತದಲ್ಲಿ ವಿದ್ಯು ತ್‌ ಉತ್ಪಾದನೆಯಲ್ಲಿ ಉಷ್ಣ ಶಕ್ತಿ ಸ್ಥಾವರಗಳ ಮಹತ್ವದ ಪಾತ್ರ 


ಮೇಲಿನ ಸಟ ; ಯಂಡ ತಿಳಿಯ ಬಹುದು. 

ಭಾರತದಲ್ಲಿ ದೊರೆಯುವ ಇಂಧನ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು ಹೇರಳವಾಗಿ 
ದೊರೆಯುವದರಿಂದ ಭವಿಷ್ಯದಲ್ಲಿ ಬಹು ಕಾಲದವರೆಗೂ ವಿದು ದು ನ್ನು ಉತ್ಪಾ 
ದಿಸಲು ಉಷ್ಣ ಶಕ್ತಿ ಸ್ಥಾವರಗಳೇ ಮಹತ್ವದ ಪಾತ್ರ ವಹಿಸಲಿನೆ. ಜಲವಿದ್ಯುತ್‌ 
ಶಕ್ತಿ, ಸ್ಥಾವರಗಳು ನೈಸರ್ಗಿಕವಾಗಿ ದೊರೆಯುವ ಜಟ್ಟ ಬ ಮೇಲೆ 
ಅವಲಂಬಿಸಿದ್ದು ಸೀಮಿತವಾಗಿವೆ. ಪರಮಾಣು ಶಕ್ಕಿ ಸ್ಥಾವರಗಳಿಗೆ ಸಾಕಷ್ಟು 
ಔದ್ಯಮಿಕ ಹಿನ್ನೆಲೆ ಬೇಕಾಗಿದ್ದು ವಿಕಿರಣ ಗಂಡಾಂತರದಿಂದ ಸೀಮಿತವಾಗಿವೆ. 


: ಕಭಾ-.೪. ೨೫ 


೨೬ ಕರ್ನಾಟಕ ಭಾರತಿ 


ಉಷ್ಣ ಶಕ್ತಿಯ ಸ್ಥಾ ವರಗಳು: ಮ: 
ಹ -೧ರಲ್ಲಿ ಉಷ್ಣಶಕ್ತಿ ಸ್ಥಾ ವರಗಳ ವಿವಿಧ ಭಾಗಗಳನ್ನು ನಿರೂಮಿ ನಿಸಲಾಗಿದೆ. 


ಚಿತ್ರ-೧. ಉಷ್ಣಶಕ್ತಿ ಸ್ಥಾವರದ ಸುಲಭಚಿತ್ರ 

೧) ಆವಿಜನಕ ೨) ಹೊಗೆ ಏ) ಬೆಂಕಿ ೪) ಅವಿ ೫) ಅವಿಚಕ್ರ (ಟರ್ಬೈನು) 

೬) ಆಯಸ್ಕಾಂತ ೭) ವಿದ್ಯುಜ್ಜನಕ 
ಆನಿಜನಕದಲ್ಲಿ ನೀರನ್ನು ಕಾಯಿಸಿ ಆವಿಯಾಗಿ ಮಾಡಲಾಗುತ್ತದೆ. ಈ ಆವಿಯನ್ನು 
ಆನಿಚಕ್ರದಲ್ಲಿರುವ ರೆಕ್ಕೆಗಳ ಮೇಲೆ ಬೀರಲಾಗುವದು. ಆಗ ಈ ರೆಕ್ಕೆಗಳು ತಿರುಗ 
ಲಾರಂಭಿಸುವವು ೫. ಕೂಡ ವಿದ್ಯುಜ್ಞ ನಕದಲ್ಲಿಯ ಆಯಸಾ ತವು ತಿರುಗ 
ತೊಡಗುತ್ತದೆ. ಇದರಿಂದ ಸುರುಳಿಯಲ್ಲಿರಸವ ವಿದ್ಯು ತ್‌ ವಾಹಕಗಳಲ್ಲಿ ವಿದ್ಯುತ್‌ 


ವಿಭವ ಉತ್ಸನ ವಾಗಿ ವಿದ್ಯುತ್ತು ಪ್ರವಹಿಸಲಾರಂಭಿಸುತ್ತ ದೆ. 


ಉಷ್ಣಶಕ್ತಿ ಸ್ಥಾವರಗಳಿಗೆ ಬಹು ಮುಖ್ಯವಾಗಿ ಬೇಕಾಗಿರುವದು ಇಂಧನ 
ಮತ್ತು ನೀರು ಇವೆರಡೂ ಹೇರಳವಾಗಿ ದೊರೆಯುವ ಸ್ಥಳಗಳಲ್ಲಿ ಉಷ್ಣ ಶಕ್ತಿ 
ವಿದ್ಯುತ್‌ಸ್ಥಾವರಗಳನ್ನು ಸ್ಥಾ ನಿಸಲಾಗುತ್ತದೆ. ಈ ರೀತಿಯ ಸ್ಥಳದ ಆಯ್ಕೆಯಿಂದ 
ಸ್ಥಾವರಗಳ ಖರ್ಚು ಬಹುಮಟ್ಟಗೆ ಕಡಿಮೆಯಾಗುತ್ತದೆ. ಇಂಧನಗಳಲ್ಲಿ ಕಲ್ಲಿದ್ದಲು, 
ತೈಲ, ನೈಸರ್ಗಿಕ ಅನಿಲ ಮುಖ್ಯ ವಾದವು. 

ಉಷ್ಣಶಕ್ತಿ ಸ್ಥಾವರಗಳಿಗೆ ಕಲ್ಲಿದ್ದಲು ಮತ್ತು ನೀರು ಸದಾಕಾಲ ಯೆಥೇಚ್ಛ 
ವಾಗಿ ಬೇಕಾಗುತ್ತದೆ. ಹ ಕಾರಣದಿಂದಲೇ ಇತ್ತೀಚಿಗೆ ಭಾರತದಲ್ಲಿ ಸ್ಥಾ ಪಿಸಲಾ 
ಗುತ್ತಿ ರುವ ಉಃ ಜ್ಚೋ ಸ್ಸ ಶಕ್ತಿ ಸ್ಥಾ ವರಗಳು ಕಲ್ಲಿದ್ದಲಿ ಗಣಿಗಳ ಸಮೀಷವೇ 
ನಿರ್ಮಿಸಲಾಗಿದೆ. ಅದರಂತೆ ನಿಸರ್ಗದತ್ತ ವಾದ ನದೀ ಸಮುದ್ರ ಮುಂತಾದವುಗಳ 
ಹತ್ತಿರವೇ ಸ್ಟಾ ವರಗಳ ನ್ನು ಸ್ಥಾ ನಿಸುವದು ಮಹತ್ವ ದ್ದಾ ಗಿದೆ. ಆವಿಯನ್ನು ತಂಪು 
ಮಾಡಿ ನೀರಿಗೆ ' ಬಡ ಈ ಶುದ್ಧ ನೀರನ್ನು ನನನ ನಯೋಂಾಗುತ. ದೆ. 
ಆದ್ದರಿಂದ ಆನಿಯು ದೃವಕಾರಕ ಕೋಷ್ಮಗಳಲ್ಲಿದ್ದಾಗ ಅದನ್ನು ನದೀ ಅಥವಾ 
ಸಮುದ್ರದ ನೀರಿನಿಂದ ಕೋಷ್ಠವನ್ನು ತಂಪು ಗೊಳಿಸಿ ಪುನಹಃ ಆ ನೀರನ್ನು ಹೊರ 
ಬಿಡಲಾಗುತ್ತದೆ. ದೃವಕಾರಕ ಕೋಷ್ಮ (Condenser) ದಲ್ಲಿ ಅವಿಯು ತಂಪಾಗಿ 


ಭು 


ಉ ಷ್ಣಶ ಶಕ್ತಿ ಸಾ ಸ್ಥಾವರಗಳು 2೮ 


ನೀರಾಗುವದು. ಈ ನೀರನ್ನೇ ಪುನಃ ಆನಿ ತಯಾರಿಸಲು ಉಪಯೋಗಿಸ 
ಬಹುದಾಗಿದೆ. 


ನೀರು ಹೇರಳ ಪ್ರಮಾಣದಲ್ಲಿ ದೊರೆಯದ ಸ ಸ ಳಗಳಲ್ಲಿ, ಸಿಗುವಷ್ಟು ನೀರನ್ನು 
ದಕ್ಷತೆಯಿಂದ ಉಪಯೋಗಿಸಿ ಕೊಳ್ಳು ವದಕ್ಕಾಗಿ ಶೀತಕ' ಗೋಪುರ (೦0೦1/08 tower) 
ಗಳನ್ನು ಕಟ್ಟಿಬೇಕಾಗುವದು. ಜ್‌ ಗೋಪುತಗಳಿಗೆ ಕೋ ಟ್ಯಾಂತರ ರೂಪಾಯಿ 
ಖರ್ಚು ಮಾಡಬೇಕಾಗುವದು. 


ಈ ಶೀತಕ ಗೋಪುರಗಳು ನೋಟಕ್ಕೆ ದೈತ್ಯಾಕಾರದ್ದಾಗಿರುವವು. ದ 
ರಕಗಳನ್ನು ತಂಪುಗೊಳಿಸಿ ಬಂದ ಬಿಸಿನೀರನ್ನು rE ಕಳಿಸಿ ಜ್‌ 
ಉಷ್ಣ್ಕಂಶ ಶವನ್ನು ತಗ್ಗಿ ಸಲಾಗುವದು. ಹೀಗೆ ತಣ್ಣಗಾದ ನೀರನ್ನು ಮತ್ತೆ ದ್ರವಕಾರಕ 
ಗಳಿಗೆ ಕಳಿಸಿ ಉಪಯೋಗಿಸಬಹುದು. 


ಕರ್ನಾಟಕದಲ್ಲಿ ಮೊಟ್ಟಿ ಮೊದಲನೆಯ ಉಷ್ಣ ಶಕ್ತಿಸ ಸ್ಮಾ ವರವ ವನ್ನು ರಾಯಚೂರಿ 
ನಲ್ಲಿ ಕಟ್ಟಲಾಗುತ್ತದೆ. ಇದರಲ್ಲಿ ಯುನಿಟ್‌ ಗಳು "ಇದ್ದು ಪ್ರತಿಯೊಂದು ಯುನಿಟ್‌ 
ನಲ್ಲಿಯೂ ೨೧೦ ದಶಲಕ್ಷ ವ್ಯಾಟ ವಿದ್ಯುತ್‌ ಶಕ್ತಿಯನ್ನು ಉತ್ಪಾದಿಸುವ ಯೋಜನೆ 
ಯಿದೆ. ಈ ಸ್ಥಾವರಕ್ಕೆ ಬೇಕಾಗುವ ಕಲ್ಲಿದ್ದಲು ಆಂದ್ರಪ್ರದೇಶದಲ್ಲಿರುವ ಸಿಂಗೇರಿಣಿ 
ಕಲ್ಲಿದ್ದಲು ಗಣಿಗಳಿಂದ ತರಿಸುತ್ತಾರೆ. ಸ್ಥಾವರಕ್ಕೆ ಬೇಕಾದ ನೀರನ್ನು ರಾಯಚೂರ 
ಪಕ್ಕದಲ್ಲೇ ಇರುವ ಕೃಷ್ಣಾ ನದಿಯಿಂದ ಪೂರೈಸಲಾಗುತ್ತದೆ. 

ಮುಂಬಯಿಯ ಟ್ರಾಂಬೆದಲ್ಲಿ ೫೦೦ ದಶಲಕ್ಷ ವ್ಯಾಟದ ಸಾಮರ್ಥ್ಯವುಳ್ಳ 
ಉಷ್ಣಶಕ್ತಿಯ ಸ್ಥಾವರವು ನಿರ್ಮಾಣವಾಗುತ್ತಲಿದೆ. ಇದಕ್ಕೆ ಸಮುದ್ರದಿಂದ 
ನೀರಿನಪೂರೈಕೆ ಮಾಡಲಾಗುತ್ತದೆ. 

ಕಲ್ಲಿದ್ದಲನ್ನು ಪೂರ್ತಿಯಾಗಿ ಉಪಯೋಗಿಸಿದ ನಂತರ ಉತ್ಪನ್ನ ವಾಗುವ 
ರಾಶಿ ರಾಶಿಯಾಗಿರುವ ಬೂದಿಯನ್ನು ಬೇರೆ ಕಡೆಗೆ ಸಾಗಿಸುವದು ಒಂದು ದೊಡ್ಡ 
ಸಮಸ್ಯೆ ಯಾಗಿದೆ. ಇತ್ತೀಚೆಗೆ ಈ ಬೂದಿಯ ಹೊಸ ಹೊಸ ಉಪಯೋಗಗಳ ಬಗ್ಗೆ 
ಸಂತೋಧಕೆ ನಡೆಯುತ್ತಿದೆ. ಹಳೆಯೆ ಸುರಂಗಗಳನ್ನು ಮುಚ್ಚಲು, ಕಣಿವೆಗಳಲ್ಲಿ 
ಉಪಯೋಗಿಸಲು, ಸ್ರೆಲಬಿರುಕುಗಳನ್ನು ತುಂಬಲು ಈ ಬೂದಿಯನ್ನು ಉಪ ಸಯೋಗಿ 
ಸಲಾಗುತ್ತದೆ. ಉಷ್ಣ ಶಕ್ತಿ ಸ್ಥಾವರಗಳನ್ನು ಸ್ಥಾವಿಸುವಾಗ ಈ ಬೂದಿ ರಾಶಿಯನ್ನು 
ಸಾಗಿಸಲು ಬೇಕಾಗುನ ಅಂಶವನ್ನು ಮುಖ್ಯವಾಗಿ ಪರಗಣಿಸಬೇಕಾಗುತ್ತದೆ. 


ಉಷ್ಣ ಶಕ್ತಿ ಸ್ಥಾ ವರಗಳಲ್ಲಿಯ ಮುಖ್ಯ ಭಾಗಗಳೆಂದರೆ 


೧) ಆವಿಜನಕ ೨) ಆವಿಚಕೃ ೩) ವಿದ್ಕು ತ್‌ಜನಕ ೪) ದ್ರ ದೃವಕಾರಕ 
೫)ಜಲತಾಪಕಗಳು ೬) ಅನಿಲಹೀರಕ ಮತ್ತು ೭) ನೀರನ್ನು ಸಾಗಿಸಲು ಜೀನಸು 
ಪಂಪುಗಳು ಮತ್ತು ಕೊಳೆವನೆಗಳು (ಚಿತ್ರ -೨) 


೨೮ ಕರ್ನಾಟಕ ಭಾರತಿ 


ಏವರಣೆ 


೨ = ಭಾರಿ ಒತ್ತಡ ಇರುವ ಆವಿ 


ಉಷ್ಣಶಕ್ತಿ ಸ್ಥಾವರಗಳು ೨೯ 


೩ ಎ ವಾಯುವನ್ನು ಕಾಯಿಸುವ ಉಪಕರಣ 

೪ ಎ ಎಕಾನ ಮೈಸರ್‌ (ನೀರನ್ನು ಕಾಯಿಸುವ ಉಪಕರಣ) 
೫ = ಬೂದಿಯು ಶೇಖರವಾಗುವ್ನಸ್ಮಳ 

೬ ಎ ಅವಿಯೋಜ್ಜನಕಕ್ಕೆ ನೀರನ್ನು ಸಾಗಿಸುವ ಪಂಪು 

೭ = ನೀರನ್ನು ಕಾಯಿಸುವ ಉಪಕರಣಗಳು (ನಾಲ್ಕು ಯುನಿಟ್‌ಗಳಿವೆ) 
೮ ಹ ನೀರನ್ನು ಸಾಗಿಸುವ ಪಂಪುಗಳು 

೯ = ಟರ್ಬ್ಯಸು 

೧೦೫ ವಿದ್ಯುಜ್ಜನಕ 

೧೧ಎ ದ್ರವಕಾರಕ 

೧೨೩ ಬಿಸಿನೀರು 

೧೩= ಬಿಸಿನೀರನ್ನು ಸಾಗಿಸುವ ಪಂಪು 

೧೪ಎ ತಂಪು ಮಾಡಲು ಬೇಕಾದ ನೀರನ್ನು ಸಾಗಿಸುವ ಪಂಪು 


ಪ್ರ ಸ್ಥಾವರಗಳಲ್ಲಿ ಉಪಯೋಗಿಸುವ ನೀರು ರಾಸಾಯನಿಕವಾಗಿ ಪರಿಶುದ್ದ 
ವಾಗಿರಬೇಕು. ಉಪಕರಣಗಳ ಲೋಹಗಳ ಬಾಳಿಕೆ ನೀರಿನ ಪರಿಶುದ್ಧತೆಯನ್ನು 
ಅವಲಂಬಿಸಿವೆ. ನೀರನ್ನು ಶುದ್ದೀಕರಿಸುವದಕ್ಕಾಗಿ ಜಲಪರಿಶುದ್ದಕಗಳನ್ನು 
ಉಪಯೋಗಿಸಬೇಕಾಗುತ್ತದೆ. | 


ಉಷ್ಣ ಸ್ಥಾ ವರಗಳಲ್ಲಿ ಹುಟ್ಟುವ ಆವಿಯ ಒತ್ತಡವು ಒಂದು ಚದರು ಸೆಂಟ 
-ಮೀಟಬರಗೆ he $ಲೋಗ್ರಾ ಮಗಳಿಂದ ೨೬೦ ಚು” ಮಗಳವರೆಗೂ ಇರುತ್ತದೆ. 
ಮತ್ತು ಅದರ ಉಷ್ಣತೆಯು ಸಮಾರು ೫೪೦ ಸೆ. ವರೆಗೂ ಇರುತ್ತದೆ. 


ಇಷ್ಟೊಂದು ಒತ್ತಡದ ಮತ್ತು ಉಷ್ಣಾಂಶವಿರುವ ಆನಿಯು ಆವಿಯುತ್ಪಾದ 
ಕದಿಂದ ಹೊರಟು ಆವಿಚಕ್ರಗಳಮೇಲೆ ಬೀಳುತ್ತದೆ. ಅಲ್ಲಿ ಆವಿಯು ಹಂತಹಂತ 
ಗಿ ಪ್ರಸರಣಗೊಳ್ಳುತ್ತದೆ. ಅದು ಪ್ರಸರಣಗೊಳ್ಳುವ ಪ್ರಕ್ರಮದಲ್ಲಿ ಆವಿಚಕ್ರದ 
ಕಿಕ್ಕೆಗಳನ್ನು ತಿರುಗಿಸುತ್ತದೆ. ಈ ಆವಿಚಕ್ರಕ್ಕೆ ವಿದುತ್‌ ಜನಕದ ಜೊತೆಗೆ 
ಇರುವದರಿಂದ ವಿದ್ಯುಚ್ಛಕ್ತಿ ಉತ್ಪಾದನೆಯಾಗುತ್ತದೆ. | 


ಆವಿಯು ಆವಿಚಕ್ರಗಳಿಂದ ಹೊರಬಿದ್ದ ಮೇಲೆ ಅದನ್ನು ದ್ರವಕಾರಕ 
ಇೊಳಿವೆಗಳ ಮೇಲೆ ಕಳಿಸಲಾಗುತ್ತದೆ. ಅಲ್ಲಿ ದ್ರವಕಾರಕ ಕೊಳವೆಯೊಳಗಿಂದ 
ತಂಪು ನೀರು ಹಾಯಿಸಿದಾಗ ಆವಿಯು ಮೇಲ್ಮೈ ಮೇಲೆ ತಂಪಾಗಿ ಮತ್ತೆ ನೀರಿನ 
ರೂಪ ತಾಳುತ್ತದೆ. ಈಗ ಪುನರುತ್ಕಾದಿಸಿದ ಶುದ್ಧ ನೀರನ್ನು ಪುನ: ಆವಿಜನಕಕ್ಕೆ 
ಕಳಿಸಲಾಗುತ್ತದೆ. ಹಾದಿಯಲ್ಲಿ ಈಶುದ್ಧ ನೀರಿನ ಉಷ್ಣಾಂಶವನ್ನು ಹೆಚ್ಚು ಮಾಡಲು 
ಆವಿಚಕ್ರಗಳಿಂದ ಹಂತಹಂತವಾಗಿ ಹೊರಬೀಳುವ ಆವಿಯನ್ನು ಉಪಯೋಗಿಸ 
“ಲಾಗುವದು ಹೀಗೆ ಉಷ್ಣಾಂಶ ಹೆಚ್ಚಿಸಿದ ಶುದ್ಧ ನೀರನ್ನು ಆವಿಜನಕಕ್ಕೆ ಸಂಪು 


೩೦ ಕರ್ನಾಟಕ ಭಾರತಿ 


ಮಾಡುತ್ತಾರೆ. ಆವಿಜನಕೆಕ್ಕೆ ಕಳಿಸುವ ಮೊದಲು ಆನೀರಿನಲ್ಲಿ ಕರಗಿದ ಆಮ್ಲಜನಕ 
ಮತ್ತು ಇತರೆ ಅನಿಲಗಳನ್ನು ಹೊರದೂಡಲಾಗುವದು. 

ವಿದ್ಯುಜನಕಗಳಿಂದ ಬಂದ ವಿದ್ಯುತ್ತನ್ನು ರೂಪಾಂತರಿಕಗಳ ಮೂಲಕ 
ಹೆಚ್ಚಿ ನ ನಿಭವಗೊಳಿಸಿ ೧೩೨ ಕಿಲೋವೋಲ್ಚ ವರೆಗೂ ಮಾಡುತ್ತಾರೆ. ಈಗ ಸ್ಥಾಪಿತ 
ವಾಗಿರುವ ರಾಷ್ಟ್ರೀಯ ಗ್ರಿಡ್‌ದಲ್ಲಿ ೪೪೦ ಕಿಲೋವೋಲ್ಬದವರೆಗೂ ವಿದ್ಯುತ್ತನ್ನು 
ಉಚ್ಚ ನಿಭವಗೊಳಿಸುತ್ತಾರೆ. 

ಹೀಗೆ ಉಚ್ಚವಿಭವಗೊಳಿಸಿದ ವಿದ್ಯುಚ್ಛಕ್ತಿಯನ್ನು ವಿದ್ಯುತ್‌ ತಂತಿಗಳ 
ಮೂಲಕ ಹಾಯಿಸುವದರಿಂದ ಸಾಗಾಣಿಕೆ ಹಾನಿ (Transmission loss) ಬಹಳ 
ಮಟ್ಟಿಗೆ ಕಡಿಮೆಯಾಗುತ್ತದೆ. ವಿದ್ಯುಚ್ಛಕ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಉಪ 
ಯೋಗ ಮಾಡಿಕೊಳ್ಳುವ ಸ್ಥಳಗಳಲ್ಲಿಯೇ ವಿದ್ಯುತ್‌ ಸ್ಥಾವರಗಳನ್ನು ಕಟ್ಟುವದು: 
ಒಂದು ಮುಖ್ಯ ಕಾರಣ. ತೈಲ ಶುದ್ಧಿ ಕರಣ ಕಾರಖಾನೆ, ರಾಸಾಯನಿಕ ಗೊಬ್ಬರ: 
ಕಾರಖಾನೆ, ಅಲ್ಯೂಮಿನಿಯಂ ಕಾರಖಾನೆ ಇತ್ಯಾದಿಗಳು ಭಾರೀಪ್ರಮಾಣದಲ್ಲಿ 
ವಿದ್ಯುಚ್ಛಕ್ತಿಯನ್ನು ಉಪಯೋಗಿಸುತ್ತವೆ. 


8k 

ಪಾರಿಭಾಷಿಕ ಪದಗಳು 

Thermal power plants — ಉಷ್ಣ ಶಕ್ತಿ ಸ್ಥಾವರಗಳು 

Steam Generator — ಆವಿಜನಕ 

Steam Tarbine — ಆವಿಚಕ್ರ 

Blades ಇಷ ರೆಕ್ಕೆ 

Generator ಇ ವಿದ್ಯುಜ ನಕ 

Electric Voltage — ವಿದ್ಯುತ್‌ ವಿಭವ 

Condenser ಹಾ ದೃವಕಾರಕ 

Cooling Towers — ಶೀತಕ ಗೋಪುರ 

Water Heaters — ಜಲತಾಪಕಗಳು 

Gas Absorbers — ಅನಿಲಹೀರಕಗಳು 


Water purification plant— ಜಲ ಪರಿಶುದ್ಧ ಕ 
Transmission Loss — ಸಾಗಾಣಿಕೆ ಹಾಸಿ 


ಜಲವಿದ್ಯುತ್‌ಶಕ್ತಿ 


ಲ ನ್ವ. ಜಿ. ಕುಲಕರ್ಣಿ 


ಶಕ್ತಿಮೂಲಗಳು ಹಲವಾರು-ಮಾನವ ಹಾಗೂ ಪ್ರಾಣಿಗಳ ಸ್ನಾಯುಶಕ್ತಿ, 
ಕಟ್ಟಿಗೆ, ಪಳಿಯುಳಿಕೆಯಲ್ಲಿನ ಉರುವಲುಗಳಾದ ಕಲ್ಲಿದ್ದಲು, ೩ಟ್ರೋಲ್‌, ಚಿಮಣಿ 
-ಎಣ್ಣೆ, ಡೀಸಲ್‌ ಇತ್ಯಾದಿ ಗಾಳಿಶಕ್ತಿ ಸೌರಶಕ್ತಿ, ಹಾಗೂ ಅನಿಲಶಕ್ತಿ. 


ಶಕ್ತಿಮೂಲಗಳಲ್ಲಿ ವಿದ್ಯುಚ್ಛಕ್ತಿಯೂ ಒಂದು ಹಾಗೂ ತುಂಬ ಬಳಕೆಯಲ್ಲಿ 
ದದ್ದು. ವಿದ್ಯುಚ್ಛಕ್ತಿ ಎಂದರೇನು ಎಂದು ಗೊತ್ತಿಲ್ಲದವರೇ ಇಲ್ಲ. ಅದರಿಂದ ಸಿಗುವ 
ಗೌಲಭ್ಯಗಳನ್ನು ನಾವೆಲ್ಲ ಈ ಕ್ಷಣದಲ್ಲಿಯೂ ಅನುಭವಿಸುತ್ತಿದ್ದೇವೆ. ಒಂದು ದೇಶದ 
ಕೀವನ ಮಟ್ಟಿವನ್ನು ಅಳೆಯಲು ಅಲ್ಲಿಯ ಜನ ಬಳಸುವ ಸರಾಸರಿ ವಿದ್ಯುಚ್ಛಕ್ತಿಯ 
ಮಾಣವನ್ನು ಗಣನೆಗೆ ತಂದುಕೊಳ್ಳ ಲಾಗುತ್ತದೆ. ಭಾರತೀಯ ಕೊಬ್ಬ ವರುಷ 
ಇಂದರಲ್ಲಿ ಸರಾಸರಿ ೧೦೦ ಯುನಿಟ್ಟುಗಳಷ್ಟು ವಿದ್ಯುಚ್ಛಕ್ತಿಯನ್ನು ಬಳಸಿದರೆ 
ಸ್ವೀಡನ ದೇಶದ ನಿವಾಸಿಯೊಬ್ಬ ಇದರ ನೂರು ಪಟ್ಟು ವಿದ್ಯುಚ್ಛಕ್ತಿಯನ್ನು ಅಷ್ಟೇ 
ವೇಳೆಯಲ್ಲಿ ಬಳಿಸುತ್ತಾಕೆ. \ 


೩ 21 


ಕ 


ಪಿ 


ವಿದ್ಯುಚ್ಛಕ್ತಿಯನ್ನು ಸೂರ್ಯನಿಂದ, ಗಾಳಿಯಿಂದ, ಶಾಖಮೂಲದಿಂದ ಹಾಗೂ 
`ನೀರಿನಿಂದ ಉತ್ಪಾದಿಸಬಹುದು. ನೀರಿನಿಂದ ಉತ್ಪಾದಿಸಲ್ಪಡುವ ಬಗೆಗಳೂ ಹಲ 
ವಾರು. ಅಂದರೆ ನೀರಿನ ತೆರೆಗಳಿಂದ, ಉಪ್ಪು ಹಾಗೂ ಸಿಹಿನೀರಿನ ನಡುವಣ 
ಸೂ ಕ್ರ್ಮಾಭಿಸರಣ ಕ್ರಿಯೆಯಿಂದ್ಕ ನೀರಿನ ಎರಡು ಪಾತಳಿಗಳ ನಡುವಣ ಉಷ್ಣತಾ- 
ಮಾನಗಳ ಭೇದದಿಂದ ಉದ್ಭವಿಸುವ ಪ್ರವಾಹಗಳಿಂದ, ಸಮುದ್ರದ ಭರತ-ಇಳಿತ 
ಗಳಿಂದ ಎತ್ತರದ ಮೇಲಿಂದ ಬೀಳುವ ನೀರಿನ ಚಲನಾತ್ಮಕ ಶಕ್ತಿಯಿಂದ ಇತ್ಯಾದಿ. 
ಇವುಗಳಲ್ಲಿ ಮೊದಲಿನೆ ಎಲ್ಲ ಬಗೆಗಳೂ ಪ್ರಾರಂಭಿಕ ಹಾಗೂ ಪ್ರಾಯೋಗಿಕ ಹಂತ 
ದಲ್ಲಿವೆ. ಕೊನೆಯ ಎರಡರಲ್ಲಿ ಸಮುದ್ರದ ಭರತ-ಇಳಿತಗಳಿಂದ ವಿದ್ಯುಚ್ಛಕ್ತಿಯನ್ನು 
ಸಾಕಷ್ಟುಪ್ರಮಾಣದಲ್ಲಿ ಪಡೆಯುವ ಪ್ರಯತ್ನ ಕೆಲವೆಡೆ ಯಶಸ್ವಿಯಾಗಿದೆ. ಫ್ರಾನ್ಸ್‌ 
ದೇಶದ ರಾನ್ಸ ಎಂಬಲ್ಲಿ ಸೆಮುದ್ರದ ನೀರು ಕೊಲ್ಲಿಯಲ್ಲಿ ಒಳನುಗ್ಗು ವಾಗ ಹಾಗೂ 
ಹೊರಗೆ ಹೋಗುವಾಗ ವಿಶೇಷ ರೀತಿಯ ಜಲಚಕ್ರ ಯಂತ್ರಗಳ ಮೂಲಕ ಅದು 
ಹೋಗುವಂತೆ ಮಾಡಿ ಸುಮಾರು ೨೪೦ ಮಿಲಿಯ ವಾಟುಗಳಷ್ಟು ವಿದ್ಯುಚ್ಛಕ್ತಿ 
ಯನ್ನು ಉತ್ಪಾದಿಸಲಾಗುತ್ತಿದೆ. ಆದರೆ ಇಂಥ ಯೋಜನಗಳನ್ನು ಕಾರ್ಯರೂಪಕ್ಕೆ 

೩೧ 


೩೨ ಕರ್ನಾಟಕ ಭಾರತಿ 


ತರಬೇಕಾದರೆ ಸಮುದ್ರದ ನೀರಿನ ಏರಿಳಿತಗಳ ಮಟ್ಟಿ ದ ಅಂತರ ೧೦ ಮೊಟಿರುಗಳೆ 
ಸ್ಟಾದರೂ ಇರಬೇಕಾಗುತ್ತದಲ್ಲದೆ ಅಲ್ಲಿ ಆಣೆಕಟ್ಟು ಕಟ್ಟಲು ಯೋಗ್ಯ ಸ್ಥಳವೂ 
ದೊರೆಯಬೇಕಾಗುತ್ತದೆ. ಇಲ್ಲವಾದರೆ” ಯೊಜನೆಯ ವೆಚ್ಚ ಅಪಾರವಾಗುತ್ತದೆ. 
ಫ್ರಾನ್ಸ್‌ ಅಲ್ಲಿದೆ ಆಸ್ಚೆ ಲಿಯ, ಕೆನಡಾ, ಅರ್ಜಂಟನಾ, ಅಮೆರಿಕಾ ರಷ್ಕಾ ಹಾಗೂ 
ಚೀನ ಇತ್ಯಾದಿ ದೇಶಗಳಲ್ಲಿ ಈ ರೀತಿಯ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಲಾಗು 
ತ್ತಿದೆ. ಇಲ್ಲವೆ ಇಂಥ ಹೊಸ ಯೋಜನೆಗಳನ್ನು ಕೈಗೆತ್ತಿ ಕೊಳ್ಳಲಾಗಿದೆ. ಭಾರತದಲ್ಲಿ 
ಇಂಥ ಸಾಧ್ಯತೆ ಸದ್ಮೊಭವಿಷ್ಯದಲ್ಲಂತೂ ಇಲ್ಲ. ಏಕೆಂದರೆ ಇಲ್ಲಿ ಸಮುದ್ರದ ನೀರಿನ 
ಏರಿಳಿತಗಳ ಮಟ್ಟದ ಅಂತರ ಅತಿ ಹೆಚ್ಚೆಂದರೆ ೭-೮ ವಮೂಟರುಗಳು. ಆದರೂ 
ಕ್ಕಾಂಬೆ ಕೊಲ್ಲಿಯಲ್ಲಿ ಈ ರೀತಿಯಿಂದ ವಿದ್ಯುಚ್ಛಕ್ತಿಯನ್ನು ಉತ್ಪಾ ದಿಸುವದು ತಳ್ಳಿ 
ಹಾಕುವಂತೆಯೂ ಇಲ್ಲ. ಜಗತ್ತಿನಾದ್ಯಂತ ಸಮುದ್ರ ಅಡಗಿದ ಈ ರೀತಿಯ. ಶಕ್ತಿ 
ಸುಮಾರು ೧ ಮಿಲಿಯ ವಾಟುಗಳಷ್ಟು ಎಂದು ಅಂದಾಜು ಮಾಡಲಾಗಿದೆ. ಎತ್ತ 
ರದ ಮೇಲಿಂದ ಬೀಳುವ ನೀರಿನ ಚಲನಾತ್ಮಕ ಶಕ್ತಿಯಿಂದ ವಿದ್ಯುಚ್ಚಕ್ತಿಯನ್ನು 
ಉತ್ಪಾದಿಸುವುದು ಹೆಚ್ಚು ವ್ಯಾವಹಾರಿಕವೂ ಕಡಿಮೆ ವೆಚ್ಚದ್ದೂ ಆಗಿದು ವಿಶ್ವದ ಎಲ್ಲ 
ವಿದ್ಯುಚ್ಛಕ್ತಿ ಮೂಲಗಳ ಪ್ರತಿಶತ ೩೦ರಷ್ಟನ್ನು ಇದೇ ರೀತಿಯಿಂದ ಉತ್ಪಾದಿಸಲಾ 
ಗುತ್ತಿದೆ. ಇದಕ್ಕೇ ಜಲವಿದ್ಯುಚ್ಛಕ್ತಿ ಎಂದು ಸಾಮಾನ್ಯವಾಗಿ ಕರೆಯಲಾಗುತ್ತಿದ್ದು 
ಇದರ ಬಗ್ಗೆ ವಿವರವಾಗಿ ತಿಳಿಯಲು ಪ್ರಯತ್ನಿಸೋಣ. 


ಜಲ ವಿದ್ಯುತ್‌ ಯೋಜನೆಗಾಗಿ ನೀರು ಕೆಲ ಎತ್ತರದ ಮೇಲೆ ಸಂಗ್ರಹವಾ 
ಗಿರಬೇಕು. ಕಡಿಮೆ ಎತ್ತರದಲ್ಲಿನ ಹೆಚ್ಚು ಪ್ರಮಾಣದ ನೀರಿನ ಸಂಗ್ರಹ ಇಲ್ಲವೆ 
ಹೆಚ್ಚು ಎತ್ತರದಲ್ಲಿನ ಕಡಿಮೆ ಪ್ರಮಾಣದ ನೀರಿನ ಸಂಗ್ರಹ ಎರಡರಿಂದಲೂ 
ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಬಹುದು. ಸೂತ್ರರೂಪವಾಗಿ ಹೇಳುವುದಾದಲ್ಲಿ 
ಪ್ರತಿ ಸೆಕೆಂಡಿಗೆ ದೊರೆಯುವ ನೀರು ಘನಮೂಟರುಗಳಲ್ಲಿ, ಆ ನೀರಿನ ಪಾತಳಿ 
ವೂಟರುಗಳಲ್ಲಿ ಹಾಗೂ ೮ ಈ ಮೂರರ ಗುಣಲಬ್ದವೇ ಕೆಲೋವಾಟುಗಳಲ್ಲಿ ದೊರೆ 
ಯಬಹುದಾದ ವಿದ್ಯುಚ್ಛಕ್ತಿ. 


ಮಾದರಿಯ ಜಲ ವಿದುತ್‌ ಯೋಜನೆಯೊಂದರ ಸ್ಥೂಲರೂಸವನ್ನು ಹೀಗೆ 
ಕೂಡಬಹುದು : 

ನದಿಯಲ್ಲಿ ಹರಿಯುವ ನೀರನ್ನು ಆಣೆಕಟ್ಟನ್ನು ಕಟ್ಟುವುದರ ಮೂಲಕ 
ಶೇಖರಿಸಿಡಲಾಗುತ್ತಿದೆ. ಈ ರೀತಿಯಾಗಿ ಕಟ್ಟುವ ಆಣೆಕಟ್ಟು ಉಪಯೋಗಿಸುವ 
ಪದಾರ್ಥದ ಆಧಾರದ ಮೇಲೆ ವಿಂಗಡಿಸುವುದಾದರೆ ಮಣ್ಣಿನದು, ಕಲ್ಲಿನದು, 
ಕಾಂಕ್ರೀಟನದು ಇಲ್ಲವೆ ಒಡ್ಡೊಚ್ಡ ಕಲ್ಲಿನದು ಇರಬಹುದು. ರಚನಾವಿನ್ಕಾಸದ 
ಮೇಲೆ ವಿಂಗಡಿಸುವುದಾದರೆ ಗುರುತ್ತಶಕ್ತಿ ಆಧಾರಿತ, ಕಮಾನಿನಾಕಾರದ್ದು ಇಲ್ಲವೆ 
ಒತ್ತುಗೋಡೆಯದು ಇರಬಹುದು. 


ಜಲವಿದ್ಯುತ್‌ಶಕ್ತಿ ಕ ೩೩ 


ಆಣೆಕಟ್ಟ ನ್ನು ಕಟ್ಟುವಾಗ ಅದರ ತಳಹದಿಯ ಬಗ್ಗೆ ವಿಶೇಷ ಪರಿಶೀಲನೆ 
ಮಾಡಬೇಕಾಗುತ್ತ ಡೆ. ಗಟ್ಟಿ ಕಲ್ಲು ಸರ್ಮೋತ್ಯ ಷ್ಟ ತಳಹದಿಯಾಗಿರುತ್ತ ದಿ. ಕಲ್ಲಿನಕ್ಷಿ 
ಬಿರುಕು ಇದ್ದರೆ 'ಅದನ್ನು ಘನೀಕರಣ ಕ್ರಿಯೆಗೆ ಒಳಪಡಿಸಲಿಕ್ಕಾಗಿ ಸಿಮೆಂಟನ 
ರಾಡಿಯನ್ನು 'ಅವಶ್ಯಕತೆಗನುಗುಣವಾಗಿ ಒತ್ತಡದ ಮೂಲಕ ವ ಬಿರುಕುಗಳಲ್ಲಿ 
ತೂರಿಸಿ ತಳಹದಿಯನ್ನು ಗಟ್ಟಿಮಾಡಬೇಕಾಗುತ್ತದೆ. ಒಂದು ವೇಳೆ ತಳಹದಿಯ 
ಕೆಳಗೆಲ್ಲಾದರೂ ನದಿಯು ಹರಿಯುವ ದಿಕ್ಕಿ ನಲ್ಲಿ ಕೊರಕಲುಗಳಿದ್ದರೆ, ಆಣೆಕಟ್ಟಿ ನಲ್ಲಿ 
ಸಂಗ್ರಹಿಸಿಟ್ಟ ನೀರು ಈ ಕೊರಕಲುಗಳ ಮುಖಾಂತರ ಆಣೆಕಟ್ಟಿನ ಕೆಳಭಾಗದಿಂದ 
ಹರಿದು ಹೋಗಿ ಪೋಲಾಗಬಹುದು. ಇಂಥ ಕೊರಕಲುಗಳನ್ನು ಸಿಮೆಂಟನ ನೀರಿ 
ನಿಂದ ಅಡ್ಡತೆರೆ ಘನೀಕರಣಕ್ರಿಯೆಗೆ ಒಳಪಡಿಸುವ ಮೂಲಕ ಅಂಥ ನೀರು 
ಹರಿಯುವಿಕೆಯನ್ನು ತಡೆಯಲಾಗುತ್ತದೆ. 


ಮಹಾಪೂರದ ನೀರನ್ನು ನದಿಗೆ ಬಿಡಲು ಅವಶ್ಶಕವಿರುವಷ್ಟು ಕ್ಷೇತ್ರ ಹಾಗೂ 
ಸಂಖ್ಯೆಯ ಬಾಗಿಲುಗಳನ್ನು ಆಣೆಕಟ್ಟ ನಲ್ಲಿ ಬಿಟ್ಟರುತ್ತಾರೆ. ಇಂಥ ಬಾಗಿಲುಗಳಲ್ಲದೆ 
ಚಿಕ್ಕ ಕವಾಟುಗಳು ಹಾಗೂ ಗಂಡಾಂತರ ಬಾಗಿಲುಗಳನ್ನು ಆಣೆಕಟ್ಟಿನಲ್ಲಿ ಇಟ್ಟ 
ರುತ್ತಾರೆ. 

ಕೆಲಬಾರಿ ಇಂಥ ಆಣೆಕಟ್ಟುಗಳು ಸಮತೋಲನ ಕಾರ್ಯವನ್ನು ಮಾತ್ರ 
ಕೈಗೊಳ್ಳುತ್ತವಷ್ಟೆ. ಮುಖ್ಯ ಆಣೆಕಟ್ಟು ನದಿಯ ಬಹಳ ಮೇಲ್ಭಾ ಗದಲ್ಲಿ ಕಟ್ಟಿ 
ಲಾಗುತ್ತದೆ. ನದಿಯು ಪರ್ವತವನ್ನು ಭೇದಿಸಿ ಮುಂದೆ ಸಾಗುವ ಸ್ಥಳಗಳು ಬ 
ರಚನೆಗೆ ತುಂಬ ಸೂಕ್ತ ಹಾಗೂ ಕಟ್ಟು ವ ವೆಚ ವೂ ಬಹಳ ಕಡಿಮೆ. ಸಂಗ್ರಹಿಸ 
ಬಹುದಾದ ನೀರಿನ ಪ 5 ಮಾಣವೂ ಹೆಚ್ಚು. ಮಳೆಗಾಲವನ್ನು ಬಿಟ್ಟು ೭-೮ ತಿಂಗಳು 
ಗಳಲ್ಲಿ ವಿದ್ಯುತ್‌ ಉತ್ಪಾದನೆಗೆ ಬೇಕಾಗುವ ನೀರನ್ನು ಇಂಥ ಆಣೆಕಟ್ಟು ಗಳಲ್ಲಿ 
ಸಂಗ್ರಹಿಸಿಡಲಾಗುತ್ತದೆ. ಇಲ್ಲಿಂದ ಬೇಕಾದಾಗ ನೀರನ್ನು ಕೆಳಗಿನ ಆಣೆಕಟ್ಟಿಗೆ 
ಬಿಟ್ಟುಕೊಳ್ಳ ಒಹುದು. 


ಈ ರೀತಿ ದಿಕ್ಕು ಬದಲಿಸಿದ ನೀರನ್ನು ಅಂತರ್ರ್ರ್ರಾಹಿ ಇಲ್ಲವೆ ನಿಯಂತ್ರಕದೆ 
ಮೂಲಕ ಸುರಂಗದೊಳಕ್ಕೆ ಬಿಡುತ್ತಾರೆ. ಅಂತರ್ಗ್ರ್ರಾಹಿಯಲ್ಲಿಂದ ಸುರಂಗದೊಳಕ್ಕೆ 
ಬೇರು, ದಿಮಿ ಒ ಕಸಕಡ್ಡಿ ಇತ್ಯಾದಿ ಸದಾರ್ಥಗಳು ಹೋಗದಂತೆ ತಡೆಯಲು ಇಕ್ಕೆ 
ಯನ್ನು ಇಟ್ಟಿ ) ರುತ್ತಾರೆ. ಸುರಂಗದಲ್ಲಿ ಬಿಡುವ ನೀರಿನ ಪ್ರಮಾಣವನ್ನು ನಿಯಂತ್ರಿ 
ಸಲು ಸುರಂಗದ ಬಾಯಿಗೆ ಬಾಗಿಲುಗಳನ್ನು ಹಚ್ಚಿ ರುತ್ತಾರೆ. 


ನೀರನ್ನೊಯ್ಯಲು ಸುರಂಗ ಇಲ್ಲವೆ ತೆರೆಗಾಲುವೆಯನ್ನು ರಚಿಸಬಹುದು. ಇದು 
ನೀರು ಹರಿಯುವ ಮಟ್ಟವನ್ನು ಅವಲಂಬಿಸಿರುತ್ತದೆ. ಕಾಲುವೆಗಾಗಿ ನೆಲ ತೋಡುವ 
ಕೆಲಸ ಹೆಚ್ಚಾಗುವಂತಿದ್ದರೆ ಮತ್ತು ಗಟ್ಟಿಕಲ್ಲು ಸಿಗುತ್ತಿದ್ದರೆ ಸುರಂಗವು ಕಡಿಮೆ 
ಕರ್ಭಾ-೫ 


೩೪ ಕರ್ನಾಟಕ ಭಾರತಿ 


ವೆಚ್ಚದಲ್ಲಿ ತಯಾರಾಗುತ್ತದೆ. ಸುರಂಗವು ಒತ್ತಡ ಸುರಂಗ ಇರಬಹುದು. 
ಇಲವೆ ಸಾದಾ ಸುರಂಗ ಇರಬಹುದು. ಮೊದಲನೆಯದರಲ್ಲಿ ನೀರು ತುಂಬಿ ಹರಿಯು 
ತ್ತಿದ್ದ ಕಿ ಎರಡನೆಯದರಲ್ಲಿ ಪೂರ್ತಿ ತುಂಬಿ ಹರಿಯುವುದಿಲ್ಲ. ಸುರಂಗ ಇಲ್ಲವೆ 
ಕಾಲುವೆಯನ್ನು ಅರ್ಧ ಇಲ್ಲವೆ ಪೂರ್ತಿಭಾಗ ಛೃ ರಿಂದ ೧ ಅಡಿ ದಪ್ಪ ಕಾಂಕ್ರೀಟ 
ನಿಂದ ಹೊದಿಸಬಹುದು. ಇಲ್ಲವೆ ಇಂಥ ಹೊದಿಕೆಯೇನೂ EE ಹು, 
ಒಳಗೆ ಸುತ್ತಮುತ್ತಲಿನಿಂದ ನೀರು ಜಿನುಗುತ್ತಿದ್ದರೆ, ಕಲ್ಲು ಕೊರಕಲುಗಳಿಂದ ಕೂಡಿ 


ದ್ದಕಿ ಕಲ್ಲು ಅಶಕ್ತವಿದ್ದರೆ ಕಾಂಕ್ರೀಟಿನ ಹೊದಿಕೆ ಬೇಕಾಗುತ್ತದೆ. 


ನೀರು ಜಿನುಗುವಲ್ಲಿ ಇಲ್ಲವೆ ಅಶಕ್ತ ಕಲ್ಲುಗಳ ವಲಯದಲ್ಲಿ ಆಣೆಕಟ್ಟ- 
ನಲ್ಲಿಯಂತೆ ಇಲ್ಲಿಯೂ ನೀರುಗಾರೆಯನ್ನು ಪಯೋಗಿಸಿ ಘನೀಕರಣವನ್ನು ಮಾಡ 
ಬೇಕಾಗುತ್ತೆ. ಹೊರತಾಗಿ ಕಲ್ಲಿನಲ್ಲಿ ಬೈರಿಗೆ ಕೊರೆದು ೧4 ಇಂಚು ದಪ್ಪ ಹಾಗೂ 
೫-೬ ಅಡಿ ಉದ್ದದ ಕಲ್ಲು-ಮೊಳೆಗಳನ್ನು ತೂರಿಸಿ ಗಟ್ಟಿ ಗೊಳಿಸಬೇಕಾಗುತ್ತ ದೆ. 


ಸುರಂಗವನ್ನು ವೃತ್ತಾಕಾರದಲ್ಲಿ ಇಂಗ್ಲಿಷ ಐ ಆಕಾರದಲ್ಲಿ ಅಂಡಾಕಾರದಲ್ಲಿ 
ಇಲ್ಲವೆ ಕುದರೆ ಲಾಳಾಕೃತಿಯಲ್ಲಿ ರಚಿಸಬಹುದು ಸುರಂಗದ ಉದ್ದ ಬಹಳವಾಗಿದ್ದರೆ 
ಅದರ ಎರಡು ಬದಿಗಳಿಂದ ಮಾತ್ರ ಸುರಂಗ ಕೊರೆಯುತ್ತ ಹೋದರೆ ಕೆಲಸ ಮುಗಿ 
ಯುವುದು ವಿಳಂಬವಾಗುತ್ತದೆ. ಆದ್ದರಿಂದ ನಡುವೆ ಒಂದು ಇಲ್ಲವೆ, ಹೆಚ್ಚು ಕಡೆಗೆ 
ಸುರಂಗದ ಸಮರೇಖೆಯವರೆಗೆ ಬದಿಯಿಂದ ದಾರಿಮಾಡಿಕೊಂಡು ಅವುಗಳ ಎರಡೂ 
ಬದಿಗೆ ಕೊರೆಯುವ ಕಾರ್ಯವನ್ನು ಕೈ ಗೊಳ್ಳ ಬಹುದು. ಇಂಥ ಒಂದು ಮಗ್ಗ ಲು , 
ದಾರಿಯಿಂದ ಸುರಂಗ ಕೊರೆಯಲು ಎರೆಡುವೂ ಗಳು ಸಿಗುವುದರಿಂದ ಕೊರೆಯುವ | 
ಕೆಲಸ ಬೇಗನೆ ಮುಗಿಯತ್ತದೆ. 


' 
| 

ಸುರಂಗವನ್ನು ಕೊರೆಯುವಾಗ ಹಲಬಗೆಯ ತೊಂಜಿಕೆಗಳು ಬದುರಾಗಿ 
ಬಹುದು. ಉದಾಹರಣೆಗೆ ಭೂ ಕುಸಿತ, ಭೂಮಿಯಲ್ಲಿ ಸರಿಯಾದ ಗಟ್ಟಿ ಕಲ್ಲು ಸಿಗದಿ | 
ಕೋಣ, ಅಗಾಧಪ್ರವಾಣದ ಅಂತರ್ಜಲ ಜಿನುಗೋಣ, ಇತ್ಯಾದಿ ಸಂತ ತೊಂದರೆ 
ಗಳನ್ನು ಸರಿಪಡಿಸಲು ತಂತ್ರಜ್ಞರಿಗೆ ತಮ್ಮದೇ $ಿಲವಿಧಾನಗಳಿಕ. ಭೂಕುಸಿತ 
ಹಾಗೂ ಮೆದು ಕಲ್ಲುಮಣ್ಣಿನ ತೊಂದರೆಗಳನ್ನು ಶಾಶ್ವತವಾದ pl 
ಕೊಡುವ ಮೂಲಕ ಹಾಗೂ ಅಂತರ್ಜಲವನ್ನು i. ಸಾಮರ್ಥ್ಯದ ಪಂಪುಗ್ಗ_ 
ಳನ್ನು ಉಪಯೋಗಿಸಿ ಹೊರಹಾಕುವ ಮೂಲಕ ಬಗೆಹರಿಸುತ್ತಾ ರೆ. 


ಸುರಂಗದ ಕೊನೆಗೆ ಮುನ್ನೀರಿನಲ್ಲಿ ನೀರನ್ನು ಸಂಗ್ರಹಿಸಿಡಲಾಗುತ್ತಿದೆ. ವಿದ್ಯ 

ಜ್ತ ನಕಗಳು ಕಾರ್ಯ ಮಾಡುವುದನ್ನು ಒಮ್ಮೆ ಲೆ ನಿಲ್ಲಿಸಿದರೆ ಹಿಂದಿರುಗಿ ಬರುವ 
ನೀರನ್ನು ಹಿಡಿಯುವಂತೆ ಇವುಗಳ ಸಾಮಥ್ಯ ೯ವನ್ನು ನಿರ್ಧರಿಸುತ್ತಾರೆ ಹರಿದ್ದು 
ಹೋಗುವ ನೀರಿನ ಮೊತ್ತದಲ್ಲಿ ಹೆಚ್ಚು ಕಡಿಮೆಯಾದರೆ. ಇಲ್ಲವೆ ವಿದ್ಕು ಜ್ಜ ನಕಗಳು | 


ಜಲವಿದ್ಯುತ್‌ಶಕ್ತಿ ೩೫ 


ನಿಂತು ಹೋದರೆ ಆಗುವ ನೀರ್ಸುತ್ತಿಗೆಯ ಆಘಾತದ ದುಷ ರಿಣಾಮಗಳನ್ನು ಕಡಿಮೆ 
ಮಾಡುವಲ್ಲಿ ಇದರ ಉಪಯೋಗವಾಗುತ್ತಿ ದೆ. ಅಲ್ಲದೆ ವಿದ, ಜ್ರ ನಕಗಳ ಮೇಲೆ ಭಾರ 
ಏ ಹೆಚ್ಚಿರುವಾಗ ಬೇಕಾದ ಪ್ರಮಾಣದ ನೀರನ್ನು ಇದರಲ್ಲಿ ಶೇಖರಿಸಿಡಬಹುದು. 
ಮುನ್ನೀರಿನ ಬದಲು ಕಡಿಮೆ ಇತ್ರ ಬಾವಿಯನ್ನು ಕೂಡ ರಚಿಸಬಹುದು. ಇದಕ್ಕೆ 
ಕರ್ಷಾಪಕರ್ಷ ಎಂದು ಹೆಸರು. ಬಾವಿಯನ್ನು ಪದರು ಕಲ್ಲಿನಲ್ಲಿ ಅಥವಾ ನೀರು 
ಜಿನುಗುವಲ್ಲಿ ತೆಗೆಯುವದಿದ್ದಲ್ಲಿ ನೀರುಗಾಕೆಯಿಂದ ಘನೀಕರಣವನ್ನು ಮಾಡಬೇಕಾ 
ಗುತ್ತದೆ. 
ಮುನ್ನೀರು ಅಥವಾ ಕರ್ಷಾಪಕರ್ಷ ಬಾವಿಯಿಂದ ನೀರನ್ನು ನೀರೊತ್ತಡ 
ಕೊಳವೆಗಳ ಮುಖಾಂತರ ಜಲಚಕೃಯಂತ್ರಗಳ ಮೇಲೆ ಹರಿಯ ಬಿಡುತ್ತಾರೆ. ಈ 
ನೀರೊತ್ತಡ ಕೊಳವೆಗಳನ್ನು ಉಕ್ಕಿನ ತಗಡುಗಳಿಂದ ಮಾಡಲಾಗುತ್ತದೆ. ನೀರಿನ 
ಪಾತಳಿ ಆಣೆಕಟ್ಟಿ ನಲ್ಲಿ ಕಡಿಮೆ ಇದ್ದರೆ ಇಂಥ ಕೊಳವೆಗಳನ್ನು ಸರಳು ತೂರಿಸಿದ 
ಕಾಂಕ್ರೀಟನಿಂದಲೂ ಮಾಡಬಹುದು. ನೀರಿನ ಪಾತಳಿಯಿಂದ ಒದಗುವ ಒತ್ತಡ 
ವನ್ನು ಹೊರುವಂತೆ ಇವುಗಳ ದಪ್ಪ ವನ್ನು ನಿರ್ಧರಿಸುತ್ತಾರೆ. ಕೊಳವೆಗಳು ಅತ್ತಿತ್ತ 
ಅಲುಗದಂತೆ ಕಾಂಕ್ರೀಟನ ಆಭಾರಸ್ತಂಭಗಳನ್ನು ಕಟ್ಟಬೇಕಾಗುತ್ತದೆ. ಕಲ 
ವೊಮ್ಮೆ ಇಂತಹ ಒತ್ತಡವನ್ನು ಕಡಿಮೆ ಮಾಡಲು, ಸುತ್ತಲಿನ ಕಲ್ಲಿಗೆ ಅರ್ಧದಷ್ಟು 
ಒತ್ತಡವನ್ನು ವರ್ಗಾಯಿಸುವ ದೃಷ್ಟಿಯಿಂದ ಸುರಂಗವನ್ನು ಕಲ್ಲಿನಲ್ಲಿ ಕೊರೆದು 
ಕೊಳವೆಗಳನ್ನು ಹಾಕುತ್ತಾರೆ. ಇಂಥ ಸಂದರ್ಭದಲ್ಲಿ ಆಧಾರ ಸ್ಮಂಭಗಳ ವೆಚ್ಚ 
ವನ್ನೂ ಉಳಿಸಬಹುದು. 


ನೀರೊತ್ತಡ ಕೊಳವೆಯ ಪ್ರಾರಂಭದಲ್ಲಿ ಕರಿದು ಹೋಗುವ ನೀರಿನ 
ಪ್ರಮಾಣದ ನಿಯಂತ್ರಣಕ್ಕಾಗಿ ಬಾಗಿಲು ಇಲ್ಲವೆ ಕವಾಟಗಳನ್ನು ಇಟ್ಟಿರುತ್ತಾರೆ. 
ಈ ನಿಯಂತ್ರಕಗಳ ಹತ್ತಿರದಲ್ಲಿಯೇ ಒತ್ತಡ ಕೊಳವೆಯಲ್ಲಿನ ಗಾಳಿ ಹೊರಗೆ ಹೋಗ 
ಲಿಕ್ಕೆ ಗಾಳಿ ತೂಬುಗಳನ್ನಿಟ್ಟಿರುತ್ತಾರೆ. 

ಇಲ್ಲಿಂದ ನೀರು ಮುಂದೆ ಜಲಚಕ್ರಯಂತ್ರವನ್ನು ಪ್ರವೇಸಿಸುತ್ತದೆ. ಒಂದೇ 
ವಿದ್ಕು ದಾಗರದಲ್ಲಿ ಒಂದಕ್ಕಿಂತ ಹೆಚ್ಚು ವಿದ್ಯುಜ್ಜ ನಕಗಳಿದ್ದ 3 ಒಜೊಂದು ಜಲಚಕ್ರ 
ಯಂತ್ರಕ್ಕೂ ನೀರಿನ ಪ್ರ ವಾಹದ 'ಭ್ರಮಾಣಾರ ನಿಯಂತ್ರಣಕ್ಕಾಗಿ ಒಂದೊಂದು 
ನಿಯಂತ್ರಕವನ್ನು ತಕ 

ನೀರು ಜಲಚಕ್ರ ಯಂತ್ರದ ಮೇಲೆ ಬೀಳುವ ವೇಗ ಒಂದೇ ಸಮ ಇರುವಂತೆ 
ಅದನ್ನು ಸುರಳಿಯಾಕಾರದ ಕೊಳನೆಯಿಂದ ಹಾಯಿಸಿ ಬಿಡುತ್ತಾರೆ. ಇದರ ಅಡ್ಡ 
ಕ್ಷೇತ್ರ ಮುಂದೆ ಹೋದ ಹೋದಂತೆಲ್ಲ ಕಡಿಮೆಯಾಗುವದರಿಂದ ನೀರು ಜಲಚಕ್ರ 
ಯಂತ್ರದ ಮೇಲೆ ಬೀಳುವ ವೇಗ ಏಕಪ್ರಕಾರವಾಗಿ ಇರಲು ಸಾಧ್ಯವಾಗುತ್ತದೆ, 
ಜಲಚಕ್ರಯಂತ್ರವನ್ನು ತಿರುಗಿಸಿದ ನಂತರ ನೀರು ಅದರ ಕೆಳಭಾಗದಿಂದ ಹೊರಗೆ 


೩೬ ಕರ್ನಾಟಕ ಭಾರತಿ 


ಬಂದು ಕೊಳವೆಯ ಮುಖಾಂತರ ನದಿಗೆ ಸೇರುತ್ತದೆ. ಕೆಲವೊಮ್ಮೆ ಇಂಥ ನೀರನ್ನು 
ನದಿಗೆ ಬಿಡಲು ಮತ್ತೊಂದು ಸುರಂಗವನ್ನು ರಚಿಸುವುದೂ ಉಂಟು. 


ವಿದ್ಯು ಜ್ಜ ನಕದಲ್ಲಿ ಎರಡು ಭಾಗಗಳು ಒಂದು ಭ್ರಮರ ಹಾಗೂ ಇನ್ನೊ ದು 

ಸಾ ಸ್ಥಾವರ. 'ಇಸ್ರಗಳಲ್ಲಿ ಸ್ಥಾ ವರದ ನಡುವೆ ಭ್ರಮರವನ್ನಿರಿಸಲಾಗಿದ್ದು ಸಾ ವರವು 
ವಿಶ ಶ್ಚ ಲವಾಗಿದ್ದ ರೆ ಭ್ರಮರ' ತನ್ನ ಅಕ್ಷದ ಸುತ್ತಲೂ ತಿರುಗುತ್ತ ಹ ಇದಕ್ಕಾ ಗಿ 
ಅದನ್ನು ಜಲಚಕ್ರ ಯಂತ್ರ ಕ್ಕೆ ಉಕ್ಕಿ ನ ಅಚ್ಚಿ ನ ಮುಖಾಂತರ ಜೋಡಿಸಿರುತ್ತಾ ಕೆ 


ಜಲಚಕೃ್ರಯಂತ್ರ ತಿರುಗುವದರಿಂದ ಭ್ರಮರ ತಿರುಗುತ್ತದೆ. ಇದರಿಂದ 
ಭ್ರಮರದ ಸುತ್ತ ಇರುವ ಸ್ಥಾವರದ ತಂತಿಗಳಲ್ಲಿ ವಿದ್ಯು ಕ್ಲೆ ಹುಟ್ಟುತ್ತದೆ. 
ವಿದ್ಯು ತ್‌ ಪ್ರವಾಹದ ಪ್ರಮಾಣ ಹೆಚ್ಚಾ ದಷ್ಟೂ ವಾಹಕ ಯ ದಪ್ಪ ಹೆಚ್ಚು. 
ಆದ್ದರಿಂದ pr ವೆಚ್ಚ ಹೆಚ್ಚಾ “HR ಇದರಿಂದ ವಿದ್ಕು ತ್ತನ್ನು ಕೊಪ್ಪ | 
ಕೆಗಳ ಮೂಲಕ ಹಾಯಿಸಿ ವಿದ್ಯುತ ವಾಹದ ಪ್ರಮಾಣವನ್ನು ಕಡಿಮೆ ಮಾಡು 
ತ್ತಾರೆ. ನಂತರ ವಿತರಣಾಗೋಪುರೆಗಳನ್ನು ಕ ವಾಹಕ ತಂತಿಗಳನ್ನು ಅವುಗಳ 
ಮೇಲೆಳೆದು ವಿದ್ಯುತ್ತನ್ನು ಇವುಗಳ ಮುಖಾಂತರ ದೂರ ದೂರ ಸಾಗಿಸುತ್ತಾರೆ. 


ಜಲಚಕ್ರಯಂತ್ರಗಳಲ್ಲಿ ಮೂರು ವಿಧ ೧) ೧೫ರಿಂದ ೮೦ ಮೂಟರುಗಳ ನೀರಿನ 
ಎತ್ತರಕ್ಕೆ ಕಪ್ಲಾನ್‌ ೨) ೩೦ರಿಂದ ೫೦೦ ಮೂಟರುಗಳ ನೀರಿನ ಎತ್ತರಕ್ಕೆ ಫ್ರಾನ್ಸಿಸ್‌ 
ಮತ್ತು ೩) ೧೦೦ರಿಂದ ೨೦೦೦ ಮೂಟರುಗಳ ಎತ್ತರಕ್ಕೆ ಪೆಲನ್‌ ಈ ರೀತಿ ನೀರಿನ 
ಪಾತಳಿಯ ಮೇಲೆ ಅವಲಂಬಿಸಿ ಬೇರೆ ಬೇರೆ ವಿಧದ ಜಲಚಕ್ರಯಂತ್ರಗಳನ್ನು 
ಉಪಯೋಗಿಸುತ್ತಾರೆ. 


ನೀರಿನ ಮಟ್ಟ ೧೫ ಮಿಟರುಗಳಿಗೂ ಕಡಿಮೆ ಇದ್ದಲ್ಲಿ ಬಲ್ಬ್‌ ಘಟಕಗಳನ್ನು 
ಹಾಕಬೇಕಾಗುತ್ತ ಿ. ಸಾಗರದ ಭರತ-ಇಳಿತಗಳ ಅಂತರ ಹೆಚ್ಚು ಕಡಿಮೆ ಇಷ್ಟೇ 
ಇದ್ದು ಅಲ್ಲಿ ಇಂಥ ಘಟಕಗಳನ್ನು ಉಪಯೋಗಿಸುತ್ತಾ ರೆ. 


ಜಗತ್ತಿನಲ್ಲಿ ಉತ್ಪಾ ದಿಸಬಹುದಾದ ಜಲವಿದ್ಯುತ್ತಶಕ್ತಿ॥ ಮಿಲಿಯ ವಾಟು 
ಗಳಷ್ಟು ಅದರಲ್ಲಿ ೧೦ ಪ್ರ ) ತಿಶತದನ್ನ ನ್ನು ಮಾತ್ರ ಉತ್ಪಾ ದಿಸಲಾಗುತ್ತಿ ದೆ. ವಿಶ್ವ 
ದಲ್ಲಿ ನೊಟ್ಟ ಮೊದಲು ಜಲವಿಷ್ನು ತ್‌ ಯೋಜನೆಯನ್ನು. ೧೮೮೨ನೇ ಇಸಿ ! 
ಅಮೆಂಕೆಯ ಎಸ್‌ ಕಾನ್‌ ಸಿನ್‌ನ ಆಮ್‌ ಟ್‌ ನ್‌ ನಲ್ಲಿಯ ಫಾಕ್ಸ್‌ ನದಿಯ ನೀರನ್ನು 
ಉಪಯೋಗಿಸಿ ರೂಪಿಸಲಾಯಿತು. 


ಆಸ್ಟ್ರಿಯದಲ್ಲಿ ಅತಿ ಎತ್ತರದ ಅಂದರೆ ೧೫೦೦ ಮೂಟರು ಮಟ್ಟದ ಮೇಲಿನ 
ನೀರನ್ನು ಉಸಯೋಗಿಸಿ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ಅಮೆರಿಕದ 
ಗ್ರಾಂಡ್‌ ಕೂಲಿ ಎಂಬಲ್ಲಿ ಜಗತಿ ನಲ್ಲಿಯೇ ನೊಡ್ಡ ಅಂದರೆ ೯೭೦೦ ಮಿಲಿಯ 


ಜಲವಿದ್ಯುತ್‌ಶಕ್ತಿ ೩೭ 


ವಾಟುಗಳ ವಿದ್ಯುಚ್ಛಕ್ತಿ ಉತ್ಪಾದನೆಯನ್ನು ಹಮ್ಮಿ ಕೊಂಡಿರುವ ಏಕೈಕ ವಿದ್ಯುತ್‌ 
ಸ್ಥಾವರ ಉಂಟು. 


ಭಾರತದಲ್ಲಿ ಉತ್ಪಾ ದಿಸಬಹುದಾ ದ ಜಲವಿದ್ಯು ಚ್ಛ ಕ್ತಿ ೫೦೦೦೦ ಮಿಲಿಯ 
ವಾಟುಗಳು. ಅದರಲ್ಲಿ ನರಳ: ಮಿಲಿಯ ಗು 'ಮಾತ್ರ ನಮಗೀಗ ಲಭ್ಯ. 
ಭಾರತದ ಮೊಟ್ಟ ಮೊದಲು ಜಲವಿದ್ಯುತ್‌ ಯೋಜಕ, ಈ ಶತಮಾನದ 
ಆರಂಭದಲ್ಲಿ ದಾರ್ಜಿಲಿಂಗ್‌ನಲ್ಲಿ ಪೂರ್ಣಗೊಳಿಸಲಾಯಿತು. ನಂತರ ೧೯೦೨ನೇ 
ಇಸವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿನ ಶಿವನ ಸಮುದ್ರದಲ್ಲಿ ೪.೫ ಮಿಲಿಯ ವಾಟು 
ಗಳ ಜಲವಿದ್ಯುತ್‌ ಯೋಜನೆಯನ್ನು ಪೂರ್ಣಗೊಳಿಸಲಾಯಿತು. 


ವಿದ್ಕುದಾಗರಗಳಲ್ಲಿ ಆಣೆಕಟ್ಟು ವಿದ್ಯುದಾಗರ ಎಂಬ ಪ್ರಭೇದ ಉಂಟು 
ಇದನ್ನು ಅಣೆಕಟ್ಟಿನ ಅಡಿಯಲ್ಲಿಯೇ ಕಟ್ಟುತ್ತಾರೆ. ಹಾಗೂ ಆಣೆಕಟ್ಟಿನ ಹಿಂದೆ 
ನಿಲ್ಲುವ ನೀರಿನ ಮಟ್ಟಿ ನನ್ನುಪಯೋಗಿಸಿಕೊಂಡು ನೀರನ್ನು ಆಣೆಕಟ್ಟಿ ನೊಳಗಿಂದ 
ನೀರೊತ್ತಡ ಕೊಳವೆಗಳ ಮೂಲಕ ವಿದ್ಯುದಾಗರದಲ್ಲಿ ಸ್ಥಾಪಿಸಿದ ಜಲಚಕ್ರಯಂತ್ರದ 
ಮೇಲೆ ಬಿಡುತ್ತಾರೆ. ಹಾಗೂ ವಿದ್ಯುತ್ತನ್ನು ಉತ್ಪಾದಿಸುತ್ತಾರೆ. ಇದಕ್ಕೆ ಈ 
ಮೊದಲು ಹೇಳಿದ ಸುರಂಗ ಬೇಕಿಲ್ಲ. 


ಇತ್ತೀಚೆಗೆ ಪಂಪ ಮಾಡಲ್ಪಟ್ಟ ದಾಸ್ತಾನು ಜಲ ವಿದ್ಯುತ್‌ ಯೋಜನೆಗಳು 
ಬಳಕೆಯಲ್ಲಿ ಬರುತ್ತಿವೆ. ಬೇಡಿಕೆ ಕಡಿಮೆ ಇರುವಾಗ ಜಲಚಕ್ರಯಂತ್ರಗಳಲ್ಲಿಂದ 
ದಾಟ ಕೆಳಗೆ ಹಂದು ಹೋದ ನೀರನ್ನು ಅವೇ ಯಂತ್ರಗಳ ಮೂಲಕ ಪಂಪ್‌ ಮಾಡಿ 
ಮೇಲೆ ಕಟ್ಟಲಾದ ಜಲಾಶಯಕ್ಕೆ ಬಿಡುತ್ತಾರೆ. ಪಂಪ್‌ ಮಾಡಲು ಬೇಕಾದ 
ವಿದ್ಯುತ್ತನ್ನು ವಿದ್ಯುಜ್ಜಾ ಲದಿಂದ ಪಡೆಯಲಾಗುತ್ತದೆ. ಇಲ್ಲವೆ ಸಮೀಪದಲ್ಲಿನ 
ಇನ್ನೊಂದು ಜಲವಿದ್ಯುತ್‌ ಇಲ್ಲವೆ ಶಾಖಮೂಲ ವಿದ್ಯುತ್‌ ಯೋಜನೆಯಿಂದ 
ಪಡೆಯಲಾಗುತ್ತದೆ. ನಂತರ ಬೇಡಿಕೆ ಹೆಚ್ಚಾದಾಗ ಹೀಗೆ ಮೇಲೆ ಸಂಗ್ರಹಿಸಲಾದ 
ನೀರನ್ನೆ ಮತ್ತೆ ವಿದ್ಯುತ” ಉತ್ಪಾದನೆಗೆ ಬಳಸಲಾಗುತ್ತದೆ. ಇದಕ್ಕೆ ಬೇಕಾಗುವ 
ಪಂಪ್‌-ಜಲಚಕ್ರಯಂತ್ರ ಹಾಗೂ ವಿದ್ಯುಚ್ಚಾಲಕ-ಜನಕಗಳು ಬೇರೆ ವಿನ್ಯಾಸದ್ದಿರ 
ಬೇಕಾಗುತ್ತದೆ. 

ಪ್ರಪಂಚದಲ್ಲಿಯೇ ಎಲ್ಲಕ್ಕೂ ದೊಡ್ಡದಾದ ಇಂಥ ಸ್ಥಾವರ ಇಟಲಿಯಲ್ಲಿನ 
ಎಡೋರೋ ಎಂಬಲ್ಲಿದು ಅದರ ಸ್ಥಾಪಿತ ಸಾಮಥ್ಯ ೯ ೧೨೬೦ ಮಿಲಿಯ ವಾಟುಗಳು 
ಸದ್ಯೋಭೆವಿಷ್ಯದಲ್ಲಿ ಹಮ್ಮಿ ಕೊಳ್ಳೆ ಲಾದ ವಿಶ್ವದಲ್ಲೆ ದೊಡ್ಡ ದಾದ ಇಂಥ ಸ್ಥಾವರ 
೩೦೦೦ ಮಿಲಿಯ ವಾಟುಗಳದಿದ್ದು ಅದು ಅಮೆರಿಕದಲ್ಲಿನ ಯಾಂಪಾ ಎಂಬಲ್ಲಿದೆ. 

ಭಾರೆತದಲ್ಲಿನ ಇಂಥ ಸ್ಕಾ ವರಗಳಲ್ಲಿ ಜಾಯಕವಾಡಿ, ಕಡಂಪಾರಿ, ಕಡಾಣ, 
ಕೋನಾರೆ ನಾಗಾರ್ಜುನ ಸಾಗರ ಹಾಗೂ ಪಾಂಚೆಟ್‌ ಹಿಲ್‌ ಇವು ಕೆಲವು. ಇವು 


೩೮ ಕರ್ನಾಟಕ ಭಾರೆತಿ 


ಗಳಲಿ ಕಡಂಪಾರಿ ಸ್ಥಾವರದ ಸ್ಮಾಪಿತ ಸಾಮರ್ಥ್ಯ ೪೦೦ ಮಿಲಿಯ ವಾಟುಗಳಷ್ಟಿ ದ್ದು. 
ಇಲ್ಲಿನ ಎಲ್ಲಕ್ಕೂ ದೊಡ್ಡದು. 


ಜಲವಿದ್ಯುತ್‌ ಯೋಜನೆ ಪರ ಅಂಶಗಳು ಹಲವಾರು : 


೧. ಜಲವಿದ್ಯುತ್‌ ಯೋಜನೆಯ ಮೂಲಬಂಡವಾಳವೇ ಹೆಚ್ಚು. ಇದರಿಂದ 
ಜಲವಿದ್ಯುತ್ತಿನ ಶುಲ್ಕ ಹೆಚ್ಚಾಗುತ್ತ ಹೋಗದು. ಆದರೆ ಶಾಖ ಮೂಲ ವಿದ್ಮು 
ತ್ರಿನಲ್ಲಿ ಕಲ್ಲಿದ್ದಲು, ಎಣ್ಣೆ, ಇತ್ಯಾದಿ ಸರಕುಗಳ ಬೆಲ್ಕೆ ಸಾಗಾಣಿಕೆಯ ಬೆಲೆ ವರ್ಷೇ 
ವರ್ಷೇ ಹೆಚ್ಚಾ ಗುತ್ತ ಹೋಗುವುದರಿಂದ ಅದರ ಶುಲ್ಕವೂ ಪ್ರತಿವರ್ಷ ಗಣನೀಯ 
ವಾಗಿ ಹೆಚ್ಚು ವುದು. ಶಾಖಮೂಲ ವಿದ್ಯುತ್ತಿನ ಶುಲ್ಕ ೧೫ ರಿಂದ ೨೦ ಪೈಸೆ ಇದ್ದರೆ 
ಜಲವಿದ್ಯುತ್ತಿನ ಶುಲ್ಕ ೧೦ ರಿಂದ ೨೦ ಪೈಸೆ ಮಾತ್ರ ಪ್ರತಿ ಯುನಿಟ್ಟಿಗೆ ಇರುವು 
ದುಂಟು. 

3. ಜಲವಿದ್ಯುತ್‌ ಯೋಜನೆಗೆ ಕಚ್ಚಾ ಸರಕು ನೀರು ಮಾತ್ರ. ಅದಕ್ಕೆ 
ಹೆಣವನ್ನೇನೂ ಕೊಡಬೇಕಿಲ್ಲ. ಕಲ್ಲಿದ್ದಲಿ ಎಣ್ಣೆಗಳ ಬೆಲೆ ವಿಪರೀತ. ಗಣಿಗಳಿಂದ 
ವಿದ್ಯುದಾಗರಗಳವರೆಗೆ ಅದರ ಸಾಗಾಣಿಕೆಯ ವೆಚ್ಚವೂ ಬಹಳ. 

೩. ಜಲವಿದ್ಯುತ್‌ ಉತ್ಪಾದನೆಯಲ್ಲಿ ಪರಿಸರಮಾಲಿನ್ಯದ ಭಯವಿಲ್ಲ. ಕಲ್ಲಿ 
ದ್ವಲು ಎಣ್ಣೆ ಇತ್ಯಾದಿಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಲ್ಲಿ ವಾತಾವರಣ 
ದೂಷಿತವಾಗುತ್ತದೆ. ಅಣುಶಕ್ತಿಮೂಲ ವಿದುತ್‌ ಉತ್ಪಾದನೆಯಲ್ಲಿ ಅಣುವಿಕರಣದ 
ಭಯವುಂಟು. 

೪. ಜಲವಿದ್ಯುತ್‌ ಉತ್ಪಾದನೆಯಲ್ಲಿ ಉಳಿದ ಪ್ರಕಾರಗಳಿಗೆ ಹೋಲಿಸಿದರೆ 
ಯಾಂತ್ರಿಕ ಮತ್ತು ತಾಂತ್ರಿಕ ತೊಂದರೆಗಳು ಗಣನೀಯವಾಗಿ ಕಡಿಮೆ. 


೫. ವಿದ್ಯುತ್‌ ಉತ್ಪಾದನೆಯಲ್ಲದೆ ಮಹಾಪೂರ ತಡೆತ, ನೀರಾವರಿ, ಜಲ 
ಯಾನ, ವಿಹಾರ ಮತ್ತು ಮೊನುಗಾರಿಕೆ ಇತ್ಮಾದಿ ಅಪರೋಕ್ಷ ಉಪಯೋಗಗಳು 
ಜಲ ವಿದ್ಯುತ್‌ ಯೋಜನೆಗಳಲ್ಲಿ ಸಾಧ್ಯ. ಆಸ್ಟ್ರಿಯ ದೇಶದಲ್ಲಿ ಇಂಥ ಒಂದು ಜಲ 
ವಿದ್ಯುತ್‌ ಯೋಜನೆಯಲ್ಲಿ ವಿದ್ಯುಚ್ಛಕ್ತಿಯ ಮಾರಾಟದಿಂದ ಬರುವ ದಶಮಾನ 
ಕ್ಕಿಂತಲೂ ಹೆಚ್ಚು ವರಮಾನ ಯೋಜನೆಯ ಸಂದರ್ಶನಕ್ಕೆ ಬರುವ ಪ್ರವಾಸಿಗಳಿಂದ 
ಬರುತ್ತದಂತೆ. 


೬, ಜಲವಿದ್ಯುತ್‌ ಶಕ್ತಿಯ ಲಭ್ಯತೆ ೯೦-೯೫ ಪ್ರತಿಶತ ಆದರೆ ಶಾಖಮೂಲ 
ವಿದ್ಯುತ್‌ ಶಕ್ತಿಯ ಲಭ್ಯತೆ ೫೮-೬೦ ಪ್ರತಿಶತ ಮಾತ್ರ. 


ಜಲನಿದ್ಯುತ್‌ ಯೋಜನೆಯ ವಿರೋಧೀ ಅಂಶಗಳೂ ಕಲವಿನೆ. 
೧. ಜಲನಿದ್ಯುತ್‌ ಯೋಜನೆಗೆ ಹೆಚ್ಚಿ ನ ಮೂಲ ಬಂಡವಾಳ ಬೇಕು. 


ಜಲವಿದ್ಯುತ್‌ಶಕ್ತಿ ೩೯ 


೨. ಈ ಯೋಜನೆಯ ಯಶಸ್ಸು ವರುಣದೀವನ ಕೃಪೆಯನ್ನ ನಲಂಬಿಸಿದೆ. 


೩. ಯೋಜನೆಯನ್ನು ಕಾರ್ಯಗತಗೊಳಿಸಲು ದೀರ್ಫಾವಧಿಬೇಕು. 
ಸುರಂಗ ತೋಡುವದು, ನಿದ್ಮುದಾಗರಗಳ ರಚನೆ, ಭೂಗರ್ಭ ರಚನೆಯೆ 
ರೀತಿಯನ್ನು ಅವಲಂಬಿಸಿರುವುದರಿಂದ, ಹಾಗೂ ಕೆಲಸ ನಡೆದಾಗ ಭೂಗರ್ಭದಲ್ಲಿಂದು 
ಬಹಳಷ್ಟು ನೀರನ್ನು ಹೊರಹಾಕಬೇಕಾಗುವದರಿಂದ ನಾನಾ ಸಮಸ್ಯೆಗಳನ್ನು ಎದ 
ರಿಸಬೇಕಾಗುತ್ತದೆ. 


೪. ಆಣೆಕಟ್ಟು, ವಿದ್ಯುದಾಗರಗಳನ್ನು ಕಟ್ಟಲು ಯೋಗ್ಯ ಸ್ಥಳಗಳು ಬಹು 
ಪಾಲು ಅರಣ್ಯದ ಒಳಭಾಗದಲ್ಲಿ, ಗುಡ್ಡ ಗಾಡಿನಲ್ಲಿ ಇರುವುದರಿಂದ ಬಲು ದೂರದ 
ವರೆಗೆ ವಿತರಣಾ ಗೋಪುರಗಳನ್ನು ಕಟ್ಟ ವಿದ್ಯುತ್ತನ್ನು ಅದನ್ನು ಬಳಸುವಲ್ಲಿಗೆ 
ಒಯ್ಯಬೇಕಾಗುತ್ತದೆ. ಹೀಗಾಗಿ ಗೋಪುರಗಳ ವೆಚ್ಚ ಹಾಗೂ ವಾಹಕ ತಂತಿಗಳ 
ವೆಚ್ಚದಿಂದಾಗಿ ವಿತರಣಾ ವೆಚ್ಚ ಬಹಳ. 


೫. ಸುರಂಗ ಕೊರೆಯುವುದು, ವಿದ್ಯುದಾಗರಕ್ಕಾಗಿ ನೆಲ ತೋಡುವದು. 
ಇಂಥ ಕಾರ್ಯಗಳಲ್ಲಿ ಭೂಕುಸಿತಗಳಾಗುವ ಸಾಧ್ಯತೆಯನ್ನೇನೂ ತಳ್ಳಿ ಹಾಕು 
ವಂತಿಲ್ಲ. ಹಾಗಾದಾಗ ಅಪಘಾತಗಳಿಂದ ವಿತ್ತ-ಜೀನಿತಗಳಿಗೆ ಹಾನಿಯುಂಟಾ 
ಗುವ ಪ್ರಸಂಗ ಜಲ ವಿದ್ಯುತ್‌ ಯೋಜನೆಗಳಲ್ಲಿ ಬಹಳ. 


ಏನೇ ಇದ್ದರೂ ಉಳಿದ ಸಂಪನ್ಮೂಲಗಳ ಕೊರತೆಯನ್ನು ಗಮನದಲ್ಲಿಟ್ಟು 
ಕೊಂಡರೆ ಸೌರಶಕ್ತಿ ಹಾಗೂ ವಾಯುಶಕ್ತಿ ಇತ್ಯಾದಿ ಇತರ ಶಕ್ತಿಮೂಲಗಳಿಂದ 
ಅಗ್ಗ ದಲ್ಲಿ ವಿದ್ಯುಚ್ಛಕ್ತಿಯನ್ನು ಪಡೆಯುವ ನಮ್ಮ ಕನಸು ನನಸಾಗುವವರೆಗೂ ಜಲ 
ವಿದ್ಯುಚ್ಛಕ್ತಿಯೇ ನಮಗೆ ತಾರಕ ಈಗ ನಿಮಗೆ ಲಭ್ಯವಿರುವ ಕಲ್ಲಿದ್ದಲು, ಕಲ್ಲೆಣ್ಣೆ ಗಳು 
ಇನ್ನು ೫೦-೬೦ ವರ್ಷಗಳಲ್ಲಿ ಮುಗಿದು ಹೋಗುವ ಭಯದಿಂದಾಗಿ ಈ ಮಾತು 


ಹೆಚ್ಚು ವಿಜ. 
BRE 


ಲೇಸರದಿಂದ ನ್ಯೂಕ್ಲೀಯ ಸಂಯೋಗ ಶಕ್ತಿ 


ಅ ಎಮ್‌. ಎನ್‌. ದೀಕ್ಷಿತ 


ಅ ಆರ್‌. ನಿ ನಾಯಿಕ 


ಲೇಸರ ಶಬ್ದವು Laser Amplification of Stimulated Emission 
Of. Radiation ಎಂಬ ಇಂಗ್ಲಿಷ ಶಬ್ದ ಸಮುಚ್ಚಯದ ಪ್ರತಿ ಶಬ್ದ ದ ಮಾದರಿ 
ಅಕ್ಷರಗಳನ್ನಾ ಯ್ತು ರಚಿಸಲಾದ "ನದ. 


ಅಣು ಅಥವಾ ಪರಮಾಣುಗಳು ಉತ್ತೇಜಿತ ಶಕ್ತಿ ಹಂತದಲ್ಲಿರುವಾಗ ಅಷ್ಟೇ 
ಶಕ್ತಿಯುತವಾದ ಘೋಟಾನುಗಳು ಅವುಗಳನ್ನು ಪ್ರಜೋದಿಸಿ ಭೂಹಂತಕ್ಕೆ ತಲುಪಿ 
ಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಉತ್ಸರ್ಜಿತ ಫೋಟಾನುಗಳು ಒಂದೇ ಶಕ್ತಿ ಯುಳ್ಳ 
ದ್ಹಾಗಿದ್ದು ಸಮಾನಾವಸ್ಥೆ ಯೆಲ್ಲಿರುತ್ತ ವೆ. ಹೀಗೆ ಹೊರಬಂದ ಫೋಟಾನುಗಳು ಬೇಕಿ 
ಅಣು/ಪರಮಾಣುಗಳನ್ನು ಪ್ರಚೋದಿಸಿ ಲೇಸರ ಕಿರಣವನ್ನು ಪ್ರಜನನಿಸುತ್ತವೆ. 
ಹೀಗಾಗಿ ಲೇಸರ ಕಿರಣವು ಏಕವರ್ಣೀಯವೂ ಮತ್ತು ಕಾಲ ಮತ್ತು ಅವಕಾಶಗಳಲ್ಲಿ 
ಸರಿಸಕ್ತ ವಾಗಿಯೂ ಇರುತ್ತದೆ. 


ಈ ಶತಮಾನದ ಬಹುಮುಖ್ಯ ಸಂಶೋಧನೆಗಳಲ್ಲಿ ನ್ಯೂಕ್ಲೀಯ ವಿದಳನ 
ಹಾಗೂ ಸಂಯೋಗದಿಂದ ಉತ್ಪನ್ನ ವಾಗುವ ಹ ಕ್ರ ಚಂಡ ಶಕ್ತಿ. ನ್ಕೂಕೆ €ಯ ವಿದಳನ 
ಪ್ರಕ್ರಿಯೆಯ ಅಂವಾದದ್ದು ೧೯೩೮ ರಲ್ಲಿ. ಅದನ್ನು ವಿನಾಶಕಾರಿಯಾಗಿ ಉಪ 
ಯೋಗಿಸಿದ್ದು ೧೯೪೨-೪೪ ರಲ್ಲಿ ವಿದಳನವನ್ನು ನಿಯಂತ್ರಿತಗೊಳಿಸಿ ಮಾನವ 
ಕಲ್ಯಾಣಕ್ಕಾಗಿ ಉಪಯೋಗಿಸಲು ಆರಂಭಿಸಿದ್ದು ೧೯೫೧ ರಲ್ಲಿ. 

೪೦ 


ಭಾಸ 


ಲೇಸರದಿಂದ ನ್ಯೂಕ್ಲೀಯ ಸಂಯೋಗ ಶಕ್ತಿ ೪೧ 
ಪ್ರಯೋಗಶಾಲೆಯಲ್ಲಿ ಸಾಮಾನ್ಯವಾಗಿರುವ ಲೇಸರುಗಳು ಕೆಳಗಿನಂತಿವೆ : 
ಪಟ್ಟ-೧ 


ಲೇಸರ ಮಧ್ಯಮ ಲೇಸರಿನರೂಪ ತರಂಗದೂರ ಶಕ್ತಿ 
ಉತ್ಸರ್ಜಕ ರೂಪ 


೧: ೮೦, ಅಣು ಅನಿಲ ಅವಿಚ್ಛಿನ್ನ ೧೦.೬ ಅನೇಕ 


ಸ್ಪಂದಿತ ಮೈಕ್ರೋನ್‌ ವಾಟುಗಳು 
೨. Nd Nd ಘನ ಸ್ವಂದಿತ ೧.೦೬” » 
ಗಾಜು ಪರವತಾಣು 
೩. ರೂಬಿ Cr- ಘನ ಸ್ಪೃಂದಿತ ೦.೬೯೪೩ ” 2 
ಆಯಾನು 
೪. ಹೀಲಿಯಂ Ne- ಅನಿಲ ಅವಿಚ್ಛಿನ್ನ ೩ರ ದಶಲಕ್ಷಾಂಶ 
ನಿಯಾನ್‌ ಪರಮಾಣು ೧.೧೫ ನಾಟು 
೦.೬೩.೨೮ ” 
೫. ಆರ್ಗಾನ್‌. Ar- ಅನಿಲ ಅವಿಚ್ಛಿನ್ನ ೦.೫೧೪೫೨ ಅನೇಕ 
ಆಯಾನ್‌ ಆಯನ ೦.೪೮೮ ” ವಾಟುಗಳು 
೬. ಹೀಲಿಯಂ. ೧0(- ಅನಿಲ ಅವಿಚ್ಛಿನ್ನ ೦.೪೪೧೬” ಮಿಲಿ 
ಕ್ಯಾಡ್ಮಿಯಂ ಪರಮಾಣ ವಾಟುಗಳು 


೧ಮೈಕ್ರೋನ = ೧೦೪ ಸೆಮಿ. 


ನ್ಯೂಕ್ಲೀಯಗಳ ಸಂಯೋಗ ಪ್ರಕ್ರಿಯೆ ಮತ್ತು ಅದರ ಮೂಲಕ ಉದ್ಭವಿಸುವ 
ಪ್ರಚಂಡ ಶಕ್ತಿಯ ಪ್ರದರ್ಶನ ಹೈಡ್ರೋಜನ್‌ ಬಾಂಬಿನ ಸ್ಫ್ಫೋಟನೆಯ ಮೂಲಕ 
ಸಿದ್ಧ ವಾಗಿದೆ. ಈ ಅಗಾಧ ಶಕ್ತಿಯನ್ನು ಅನರ್ಥಕ್ಕೆ ಮಾತ್ರವಲ್ಲದೇ ಲೋಕೋಪ 
ಯೋಗಿಯಾಗಿ ಉಸಯೋಗಿಸಬಹುದೇ ಎಂಬ ಪ್ರಶ್ನೆ ವಿಜ್ಞಾನಿಗಳನ್ನು ಕಳೆದ ಕೆಲ 
ದಶಕಗಳಿಂದ ಕಾಡುತ್ತಿದೆ. ಈ ಪ್ರಕ್ರಿಯೆಗೆ ತಗಲುವ ಇಂಧನ ಅತಿಸುಲಭ, ಅತಿ 
ಸಾಮಾನ್ಯ ಮತ್ತು ಅನಂತವಾಗಿ ದೊರೆಯುವ ಜಲಜನಕ ಮತ್ತು ಅದರ ಸಮ 
ಸ್ಥಾ ನಿಗಳಾದ ಡ್ಯೂಟೇರಿಯಂ ಮತ್ತು ಟ್ರೀಶಿಯಮ್‌ ಅಲ್ಲದೇ ನ್ಯೂಕ್ಲೀಯ 
ಸಂಯೋಗ ಪ್ರಕ್ರಿಯೆ, ವಿದಳನ ಪ್ರಕ್ರಿಯೆಗಿಂತ ತೀರ ಭಿನ್ನವಾಗಿದ್ದು, ಇದರಲ್ಲಿ 
ವಿಕಿರಣ ಶೀಲ ವಸ್ತುಗಳ ಜನನವಾಗದೇ ಇರುವದು ಮಹತ್ವದ ವಿಷಯವಾಗಿದೆ. 
ಈ ಶಕ್ತಿಯನ್ನು ನಿಯಂತ್ರಿಸಿ ಲೋಕೋಪಸಯೋಗಿಯಾಗಿ ಪ್ರವರ್ತಿಸುವ ಸಾಧ್ಯಾ 
ಸಾಧ್ಯತೆಗಳು ಚರ್ಚೆಯ ವಿಷಯವಾಗಿ ಉಳಿಯದೆ ಕಾರ್ಯಗತವಾಗಿ ಸಂಕಲ್ಪ 
ಸಿದ್ಧಿಯೆಡೆಗೆ ವೇಗವಾಗಿ ನಡೆದಿವೆ. 
ಕಭಾ__೬ 


೪೨ ಕರ್ನಾಟಕ ಭಾರತಿ 
ನ್ಯೂಕ್ಲೀಯ ಸಂಯೋಗ ಪ್ರಕ್ರಿಯೆಗಳು ಕೆಳಗಿನಂತಿವೆ. 


23-132 > Hes +n +32 ದಶಲಕ್ಷ ಇಲೆಕ್ಟ್ರಾ ನಮೋಲ್ವ ಶಕ್ತಿ 
1H? -+1H° ಈ 1yH3-+H' +4 ೨೨ ೨೨ ೨೨ 3೨ 


1112 +H > 2He* + n'+17:6 ,, ೨3 ತ ತ್ತ 
1 + Hes ೨ He*+,Hi+ 18-3 ೨೨ ೨೨ ೨೨ ೨೨ 
Lis +H? > He +,Het +4.0 ,, ೨3 ೨... 98 
315 + 2He® > He‘ +,He +,H1+16°9 ,, ಜಾ 8 


Lis +H? > 1Hi+,He3 +,Het +2:6,, ,, ST 
Lis +H? > ,He‘ +,He* + 22-4 Bs fe 
Lie+H! > Het + He +175, ,, ಸ 
ಮೇಲಿನ ಎಲ್ಲ ನ್ಯೂಕ್ಲೀಯ ಸಂಯೋಗ ಪ್ರಕ್ರಿಯೆಗಳಲ್ಲಿ ೩ ನೆಯ ಪ್ರಕ್ರಿಯೆ 
1H°(D) ಮತ್ತು ಚ್‌ ಪ್ರಕ್ರಿಯೆ ಅತಿ ಹೆಚ್ಚು ಶಕ್ತಿಯನ್ನೀಯುವ ಮತ್ತು 
ಅತೀ ಕಡಿಮೆ ಉಷ್ಣ ತೆಯಲ್ಲಿ ಪ್ರಜ್ವಲಿಸುವದಾಗಿದೆ. ಜಗತ್ತಿ ನ ಮುಖ್ಯ ಪ್ರ ಯೋಗ 
ಶಾಲೆಗಳಲ್ಲಿ ಈ ಪ್ರ ಕ್ರಿಯೆಯ ಮೇಲೆ ಮಾತ್ರ ಲಕ್ಷವನ್ನು "ಕೇಂದ್ರಿ ತಂಗ. ಈ 
ಪ್ರಕ್ರಿಯೆಯಲ್ಲಿ ದೊರೆಯುವ ೧೭ ದಶಲಕ್ಷವಾಟ ಶಕ್ತಿಯಲ್ಲಿ ೧೪ ದಶಲಕ್ಷವಾಟ 
ಶಕ್ತಿ ನ್ಯೂಟ್ರಾನಗಳಿಂದಲೂ ಮತ್ತು ೩ ದಶಲಕ್ಷ ವಾಟ ಶಕ್ತಿಯು ಆಲ್ಫಾಕಣ 
ಗಳಿಂದಲೂ ದೊರೆಯುತ್ತದೆ. ಈ ನ್ಯೂಕ್ಲಿಯ ಸಂಯೋಗ ಸಾಧಿಸಲು ತಗಲುವ 
ಉಷ್ಣತೆ ೧೦೦ದಶಲಕ್ಷ ಸೆಂಟಗ್ರೇಡ ಇದ್ದು, ಇಷ್ಟುಉಷ್ಣತೆಯನ್ನು ಪ್ರಯೋಗಶಾಲೆ 
ಯಲ್ಲಿ ಹುಟ್ಟಿಸಬಹುದೇ? ಎಂಬ ಶಂಕೆ ವಿಜ್ಞಾ ನಿಗಳನ್ನು ಇಲ್ಲಿಯ ವರೆಗೆ ಕಾಡು 
ತ್ತಿತ್ತು. 
ಈ ಉಷ್ಣತೆಯನ್ನು ಜನಿಸಲು ಎರಡು ವಿಧಾನಗಳಿವೆಯೆಂದು ವಿಜ್ಞಾ 2 ನಿಗಳು 
ಕಂಡುಕೊಂಡಿದ್ದಾ ರೆ. 


— ¥ ಇನೆ 
ಸ ಆಯಸ್ಕಾಂತದಿಂದ ಪ್ಲಾಸ್ಮಾ ಬಂಧನ 
ಮತ್ತು 
೨. ಪ್ಲಾಸಾ ಜಡತ್ವಾ ಕುಂಚನ, 


[7 

ಮೊದಲನೆಯ ವಿಧಾನದಲ್ಲಿ, ವಿರಳವಾದ ತಣ್ಣಗಿನ ಪ್ಲಾಸಾ ವನ್ನು ಕಾಂತೀಯ 
ಬಂಧನದಲ್ಲಿರಿಸಿ ಅದಕ್ಕೆ ಹೆಚ್ಚು ಹೆಚ್ಚು ಶಾಖ "ಕೊಡುತ್ತ ತ್ರ "ಕ ಮವಾಗಿ ಕಾಂತಕ್ಷೇ 
ವನ್ನು ಪ್ರಬಲಿಸುವದು. ಇದರಲ್ಲಿ ಬಹಳ ಸೂಕ್ಷ್ಮವಾದ ಸಮತೋಲವನ್ನು ಸಾಧಿಸ 
ಬೇಕಾಗುತ್ತದೆ. ಇದನ್ನು ಸಾಧಿಸಲು ನಮಗೆ ಪ್ಲಾಸ್ಮಾ-ಕಾಂತೀಯ ಕ್ಷೇತ್ರಗಳ 
ಅಂತರ್‌ ಕ್ರಿಯೆಗಳನ್ನು ಇನ್ನೂ ಆಳವಾಗಿ ಅಧ ಯನ ಮಾಡಬೇಳಾಗುವದು. ಈ 
ವಿಷಯದಲ್ಲಿ ಈ ವರೆಗಿನ ಸಂಶೋಧನೆಗಳು ಆಶಾದಾಯಕವಾಗಿವೆ. 


`. ಲೇಸರದಿಂದ ನ್ಯೂಕ್ಲೀಯ ಸೆಂಯೋಗೆ ಶಕ್ತಿ ೪೩ 


ಎರಡನೆಯ ಜಡತ್ವಾಕುಂಚನದಲ್ಲಿ ಡ್ಕೂಟೀರಿಯಂ ಮತ್ತು ಟ್ರೀಶಿಯಂ 
ಮಿಶ್ರಣದ ಗೋಲದ ಮೇಲೆ ಕಣಕಿರಣಗಳನ್ನಾಗಲೀ ಅಥವಾ ಲೇಸರ ಕಿರಣಗಳ 
ನ್ನಾಗಲೀ ಕೇಂದ್ರೀಕರಿಸಿ ಆ ಮಿಶ್ರಣವನ್ನು ನ್ಯೂಕ್ಲೀಯ ಸಂಯೋಗ ಕ್ರಿಯೆ 
ಪ್ರಜ್ವಲಿಸುವ ಉಷ್ಣೃತಾಮಾನದವರೆಗೆ ಕಾಯಿಸಬೇಕಾಗುವದು. ಇದರಿಂದ ಅದು 
ಆಕುಂಚಿತಗೊಳ್ಳುತ್ತದೆ. ಈ ಆಕುಂಚನದಿಂದ ಮಿಶ್ರಣದ ಸಾಂದ್ರತೆಯು 
ಸಾವಿರಾರು ಪಟ್ಟು ಹೆಚ್ಚುತ್ತದೆ. ಉಷ್ಣತಾಮಾನವು ೧೦೪ ಕೆಲ್ವಿನ್‌ ಮುಟ್ಟಿದಾಗ 
ನ್ಯೂಕ್ಲೀಯ ಸಂಯೋಗದ ಕಿಚ್ಚುಹೊತ್ತಿ ಗೋಲದ ತುಂಬಾ ಹಬ್ಬುತ್ತದೆ. ಈ ಶಕ್ತಿ 
ಯನ್ನುವಿದ್ಯುತ್ತಿಗೆ ರೂಪಾಂತರಿಸುವ ಉಳಿದ ತಾಂತ್ರಿಕ ಕುಶಲತೆಯನ್ನ ವಲಂಬಿಸಿದೆ. 


ಇಲ್ಲಿಯ ವರೆಗಿನ ಸಂಶೋದನೆಗಳಿಂದ ನ್ಯೂಕ್ಲೀಯ ಸಂಯೋಗ ಗುರಿಯನ್ನು 
ತಲುಪಲು ಗೋಲಕ್ಕೆ ಬೀರುವ ಶಕ್ತಿಯಲ್ಲಿ ೧೦ ಪಟ್ಟು ವೃದ್ಧಿಯಾಗಬೇಕೆಂದು 
ತಿಳಿದು ಬಂದಿದೆ. 


ಈ ಶಕ್ತಿ ವೃದ್ಧಿಯನ್ನು ಸಾಪೇಕ್ಷೀಯ ಇಲೆಕ್ಟ್ರಾನ, ಕಿರಣ ಆಯಾನಕಿರಣ 
ಅಥವಾ ಬಹುಶಕ್ತಿಯುತ ಲೇಸರ ಕಿರಣಗಳ ಮೂಲಕವಾಗಲೀ ಪಡೆಯಬಹುದೆಂದು 
ಅಂದಾಜಿಸಲಾಗಿದೆ. 


ಈ ಮೊದಲೇಹೇಳಿದಂತೆ ಲೇಸರಕಿರಣಗಳು ಏಕವರ್ಣೀಯವಾಗಿಯೂ, ಕಾಲ 
ಮತ್ತು ಅವಕಾಶಗಳಲ್ಲಿ ಸಂಸಕ್ಕವಾಗಿರುವವು. ಇದರಿಂದ ಈ ಕಿರಣಗಳನ್ನು ಸುಲಭ 
ವಾಗಿ ಸಮಾಂತರಗೊಳಿಸಬಹುದಲ್ಲದೇ ಆ ಯೋಗ್ಯ ಪ್ರತಿಫ ಫಲಕ ಮತ್ತು ಮಸೂರ 
ಗಳಿಂದ ಅತಿ ಸೂಕ್ಷ್ಮ ಬಿಂದುವಿನಲ್ಲಿ RE . ಇದೇಕಾರಣದಿಂದಾಗಿ 
ಜಗತ್ತಿನ ಮುಖ್ಯ ಮುಖ್ಯ ಪ್ರಯೋಗಾಲಯಗಳಲ್ಲಿ ಹೆಚ್ಚು ಶಕ್ತಿಯುತ ಲೇಸರಗಳ 
ರಚನೆಯಲ್ಲಿ ತೊಡಗಿವೆ. ಸಾಧಾರಣವಾಗಿ ಈ ಪ್ರಯೋಗಗಳಲ್ಲಿ ವಿಕೇಂದ್ರಿತ ಲೇಸರ 
ಶಕ್ತಿ ೧೦೧೩ ವಾಟದಷ್ಟಾದರೂ ಇರಬೇಕಾಗುವದು. ಅಂದರೆ ಕೇಂದ್ರಿಕೃತ ಬಿಂದು 
ವಿನಲ್ಲಿ ೧೦೧9 ಮೋಲ್ವ ಪ್ರತಿ ಸೆಂಟಮೀಟರದಷ್ಟು ಪ್ರಬಲ ವಿದ್ಯುತ್‌ ಕ್ಷೇತ್ರ ಉತ್ಪ 

ನ್ನವಾಗುತ್ತದೆ. ಇಂಥ ಪ್ರಖುರಂದ್ನು ತ್‌ ಕ್ಷೇತ್ರ ದಲ್ಲಿ ಪ್ರಕಾಶದ ತೆರಂಗದೂರವನ್ನು 

ಕ್ರಮಿಸುವಷ್ಟರಲ್ಲಿ ಬೆಳೆಕಿನ ವೇಗದ ಸಮೀಪ ನದು ಇಲೆಕ್ಲಾ ನಗಳು ನೇಗೋತ್ಕರ್ಷ 
ಹೊಂದುತ್ತವೆ. ಈ ಪ್ರಚಂಡ ವೇಗದ ಇಲೆಕ್ಟ್ರಾನಗಳು ಡ್ಯೂಟೀರಿಯಂ-ಟ್ರಿಶಿಯಂ 
ಗೋಲಡ ಕವಚವನ್ನು ಭೇದಿಸಿ ತಮ್ಮ ಶಕ್ತಿಯನ್ನು ಉಷ್ಣ ತೆಯಾಗಿ ಮಾರ್ಪಡಿಸು 
ತ್ತವೆ. ಉಷ್ಣ ತೆಯಿಂದಾಗಿ ಗೋಲಕವಚವು ಆನಿಯಾಗಿ ನ ಶ್ರ ಚಂಡ ವೇಗದಿಂದ 
ಹೊರಗೆಸೆಯಲ್ಪ ಡುತ್ತದೆ. ಇದರ ಪ್ರತಿಕ್ರಿಯೆಯಾಗಿ ಡ್ಕೂ MU ಬ್ರತಿಯಂ 
ಗೋಲವು ಆಕುಂಚಿತವಾಗುತ್ತ ದೆ. ಈ ESL” ಮಿಶ್ರಣದ ಸಾಂದ್ರತೆಯು 
ಸುಮಾರು ಸಾವಿರ ಸಟ್ಟು ಹೆಚ್ಚಾಗುತ್ತದೆ. ನ್ಯೂಕ್ಲೀಯ ಸಂಯೋಗ ಕ್ರಿಯೆಗೆ 


೪೪ ಕರ್ನಾಟಕ ಭಾರತಿ 


ಬೇಕಾಗುವ ಸಾಂದ್ರತೆ ಮತ್ತು ಉಷ್ಣತೆ ಲೇಸರುಗಳಿಂದ ಸಹಜ ಸಾಧ್ಯವೆಂದು ಈಗ 
ಮನದಟ್ಟಾಗುತ್ತದೆ. ಈ ಲೇಸರುಗಳ ಪಟ್ಟ ಕೆಳಗಿನಂತಿದೆ. 


ಪಟ್ಟ-೨ 
ನ್ಯೂಕ್ಲೀಯ ಸಂಯೋಗಕ್ಕಾಗಿ ಲೇಸರುಗಳು 
ಲೇಸರು ವಸ್ತು ಲೇಸರು ಸರಳು ವ್ಯಾಸ ಶಕ್ತಿ ಸ್ಪಂದನದ ಒಟ್ಟುಶಕ್ತಿ 
ಸಂಖೆ (ಜೂಲ) ಅಗಲು 
Nad-ಮಿಶ್ರಿತ ಶಿವ ೨೦ ೨೦ಸೆ. ಮಿ ೭೫೦ ೧ ನೆನೋ ೨೭ ಟಿರಾ 
ಗಾಜು ಸೆಕೆಂದು ವಾಟ 
೧. ಲಾಕಿನ್ನಲಿವರ್‌ ನೋವಾ ೧೦ ೭೪ನೆ. ಮಿ ಹ ೧೦೦ ,, 
ದೋರ 
ಪ್ರಯೋಗಶಾಲೆ 
Co. ಹಿಲಿಯೋಸ ೮ ೪೦ಸೆ. ಮಿ ೧೦೦೦ ೧ನೆನೋ ಲ೮ಿ,, 
ಕ್ಕಿಂತ ಸೆಕೆಂಡಿ 
ಹೆಚ್ಚು ಗಿಂತ 
ಕಡಿಮೆ 
೨. ಲಾಸಅಲ್ಮಾಸ ಅಂಟಾರಿಸ್‌ ೭೨ ೧೦೦ ;» 
ಪ್ರಯೋಗಶಾಲೆ 
106170 
೩. ಮ್ಯಾಕ್ಸಪ್ಲಾಂಕ ಅಸ್ಟೆಂಕ್ಟ ೧೧೭ಸೆ. ಮಿ ೩೦೦ ೨೫೦ ಇಪ, 
ಇನ್ನಿಟ್ಕೂಟ ಡಿಕೋ 
ಸೆಕೆಂದು 


ಈಗಾಗಲೇ ಈ ಲೇಜರುಗಳಿಂದ ದೊರೆಯುವಶಕ್ತಿ ಕೆಲ ಟಿರಾವಾಟ(೧೦೧೨ 
ವಾಟ) ಮುಟ್ಟಿದೆ. ಇವುಗಳನ್ನು ಇನ್ನೂ ಪ್ರಬಲಿಸುವ ಕಾರ್ಯ ನಡೆದಿದೆ. 


ಪಾರಿಭಾಷಿಕ ಶಬ್ದಗಳು 


ಅಣು-1//0100010 
ಪರಮಾಣು- (072೩ 
ಉತ್ತೇಜಿತ ಶಕ್ತಿ ಹಂತ-ಔxcited energy State 


ಲೇಸರದಿಂದ ನ್ಯೂಕ್ಲಿಯ ಸಂಯೋಗ ಶಕ್ತಿ ೪೫ 


ಪ್ರಚೋದಿಸು-Stimulate 

ಏವಕವರ್ಣಿೀಯ- Monochromatic 

ಕಾಲ ಮತ್ತು ಅವಕಾಶ ಸರಿಸಕೆ-Space and time coherent 
ನ್ಮೂಕ್ಲೀಯ ವಿದಳನ-Nuclear fission 

ನ್ಯೂಕ್ಲಿಯ ಸಂಯೊೋಗ-Nuclear fusion 
ವಿಕರಣಶೀಲವಸ್ತು-Radioactive substance 
ಜಡತ್ವಾಕುಂಚನ-Inertial Pinch 

ಸಾಪೇಕ್ಷೀಯ ಇಲೆಕ್ಟ್ರಾ S-Relativistic electron 
ಸರಳುಸಂಖ್ಯೆ-Beam number 

ಸ್ಪಂದನದ ಅಗಲು-P,1se width 


ಜೈವಿಕ ಅನಿಲಶಕ್ತಿ 


9 ಎಂ. ಎ. ಸೇತುರಾನ್‌. ' 


ಕಲ್ಲಿದ್ದಲು, ಪೆಟ್ರೋಲಿಯಮ್‌ ಮತ್ತು ಸ್ವಾಭಾವಿಕ ಅನಿಲ ಇವು ನಾವು ಬಳ 
ಸುತ್ತಿರುವ ಇಂಧನಗಳಲ್ಲಿ ಬಹುಮುಖ ವಾದವು. ಸಸ್ಯ ಮತ್ತು ಪ್ರಾಣಿಗಳ ಜೀವ್ಯವ 
ಶೇಷಗಳಿಂದ ಉತ್ಪನ್ನವಾದ ಇಂಧನಗಳನ್ನು ಚಟ್ಟ ಕೇವಲ ಕೆಲವೇ ಶತಮಾನ 
ಗಳಲ್ಲಿ ಸಮೃದ್ಧಿಯಾಗಿ ಉರಿಸಿ ಶಕ್ತಿಯ ಕೊರತೆಯ ಒಂದು ಜಟಲ ಸಮಸ್ಯೆಯನ್ನು 
ಕಂಡುಕೊಂಡಿದ್ದೇವೆ. ಅಭಿವೃದ್ದಿ ಹೊಂದಿರುವ ದೇಶಗಳು ಮತ್ತು ಅಭಿವೃದ್ದಿ ಶೀಲ 
ರಾಷ್ಟ್ರ ಗಳು-ಎರಡೂಶಕ್ತಿಯ ಮುಗ್ಗ ಟ್ಟಿನ್ನು ಎದುರಿಸುತ್ತವೆ. 


ಶಕ್ತಿ ಮುಗ್ಗ ಟ್ರನ ಸ್ವರೂಪ ಅಭಿವೃದ್ಧಿ ಹೊಂದಿದ ಧಾ ಗೂ, ಅಭಿ 
ವೃ ದ್ಧಿ ಶೀಲ ರಾಷ್ಟ್ರ ಗಳಿಗೂ ಒಂದೇ ಲಕ್ಷಣಗಳನ್ನು ಹೊಂದಿಲ್ಲ. ಅಮೆರಿಕಾ ಮತ್ತು 
ಜಿ ಜೀಶಗಳಲ್ಲಿ ಶಕ್ತಿಯ ಬಳಕೆಯ ಪ್ರಮಾಣ ಮತ್ತಿತರ ಅಂಶಗಳಲ್ಲಿ ಸಾಕಷ್ಟು 
ವ್ಯತ್ಕಾ ಸಗಳು ಕಂಡುಬರುತ್ತ ದಾ ಎಚ. ಸಾಲಿನ ಲೆಖ್ಬಾ ಚಾರ ನೋಡಿದರೆ ನಮ್ಮ 
ಜೇಶ ಇಡಿ ಒಂದು ವರ್ಷದಲ್ಲಿ ಖರ್ಚುಮಾಡಿದ ಕಲ್ಲಿದ್ದಲು, ವಿದ್ಕುಚ ತ್ತೆ ಮತ್ತು 


ಪೆಟ್ರೋಲಿಯಮ್‌ ಗಳನ್ನು ಕ್ರಮವಾಗಿ ೪೨, ೧೬ ಮತ್ತುಂ೪ ದಿನಗಳಲ್ಲಿಯೇ ಅಮೇರಿ 
ಕವು ಮುಗಿಸಿತ್ತು. 


ನಮ್ಮ ದೇಶದ ವಿವಿಧ ರಂಗಗಳಲ್ಲಿ ಶಕ್ತಿಯ ಬಳಕೆಯ ಪ್ರಮಾಣಗಳನ್ನು 
ಅಂಕಿ ಅಂಶಗಳಿಂದ ವಿಸ್ತರಿಸಿದರೆ ನಮ್ಮ ಶಕ್ತಿಯ ಮುಗ್ಗ ಟ್ವನ ಹಲವು ಸ್ವಾರಸ್ಯಕರ 
ವಾದ ಸಂಗತಿಗಳು ಹೊರಬರುತ್ತ ವೆ. ಒಟ್ಟು ಶಕ್ತಿ ಯಲ್ಲಿ “ಸುಮಾರು ಅರ್ಥದಷ್ಟು 
ಗ್ರಹೋಸಯೋಗಕ್ಕೆ ಬರುತ್ತದೆ. ಅದರಲ್ಲಿಯೂ ಅಡಿಗೆಗೆ ಸುಮಾರು ೮೯% 
ಮತ್ತು ದೀಪಗಳಿಗೆ ೧೧% ಇದಲ್ಲದೇ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ 
ಶಕ್ತಿಯ ಬಳಕೆಯ ಮಾದರಿ ವಿಭಿನ್ನ ಜನಕ, ಗ್ರಾಮೀಣ ಪ್ರದೇಶಗಳಲ್ಲಿ ಅಡಿಗೆಗೆ 
ಸಂಪೂರ್ಣವಾಗಿ ವ್ಯಾಪಾರದ ಮಾರುಕಟ್ಟಿ ಗೆ ಸಿಗದ ಇಂಧನ(1/೧1। commercizl 
fuel) ಗಳನ್ನು ಉಪಯೋಗಿಸುವರು. ಉತ್ಪಾ ದಿಸಿದ ವಿದ್ಯು ಚ್ಛ ಕ್ತಿಯ ಶೇಕಡ ೧೬ 
ರಷ್ಟು ಮಾತ್ರ ಗ್ರಾಮೀಣ ಪ್ರದೇ ಶಗಳಿಗೆ ಮೀಸಲು. "ಪರಸ ತಿ ಹೀಗಿರುವಾಗ 
ಕೇಂದ್ರಿಕೃ ತ ಶಕ್ತಿಯ ಉತ್ಪಾ ದನೆಯಿಂದ ಗಾ ಮೀಣ ಜನರ ಜೀವನ ಸುಧಾರಿಸು 
ವದು ಹೇಗೆ? 
೪೬ 


MY 


ಜೈವಿಕ ಅನಿಲಶಕ್ತಿ ೪೭ 


ವಿಕೇಂದ್ರಿಕೃತ ಶಕ್ತಿಗಳಾದ ಮತ್ತು ಸುನರುತ್ಬಾದಿಸಲು ಸಾಧ್ಯವಾದ ಸೌರ 
ಶಕ್ತಿ, ಗಾಳಿಗಿರಣಿಶಕ್ತಿ ಮತ್ತು ಜೈವಿಕ ಅನಿಲಶಕ್ತಿಗಳೇ ಗ್ರಾಮೀಣ ಜನರಿಗೆ 
ಅವಶ್ಯ ವಾದ ಶಕ್ತಿಯನ್ನು ಒದಗಿಸಬಲ್ಲವು. ಅದರಲ್ಲೂ ಗೋಸಂಪತ್ತು ಅಧಿಕವಾಗಿ 
ರುವ ನಮ್ಮದೇಶದಲ್ಲಿ ಜೈವಿಕ ಅನಿಲ ಶಕ್ತಿಗೆ ವಿಶಿಷ್ಟ ಪಾತ್ರವಿದೆ. 


ಲಿಗ್ನಿನ್‌ ರಹಿತ ಕಾರ್ಬನಿಕ ವಸ್ತುಗಳು ವಾಯುರಹಿತ ಆವರಣದಲ್ಲಿ ಹುದು 
ಗಿದಾಗ ಬಿಡುಗಡೆಯಾಗುವ ಜೈನಿಕ ಅನಿಲ ಮುಖ್ಯವಾಗಿ ಸೇಕಡ ೬೦ ಭಾಗ 
ಮೀಥೇನ ಮತ್ತು ಸೇಕಡ ೩೦-೪೦ ಭಾಗ ಕಾರ್ಬನ್‌ ಡೈಆಕ್ಸಾಯಿಡನ್ನೂ ಒಳ 
ಗೊಂಡಿರುತ್ತದೆ. ಕೃಷಿಯಲ್ಲಿ ಉತ್ಪನ್ನವಾಗುವ ಕೊಳೆಯನ್ನು ಪ್ರಾಣಿ ಮತ್ತು 
ಮಾನವರ ವಿಸರ್ಜಕಗಳನ್ನು ಹುದುಗಿಸಿದಾಗ ಇವೇ ಜೈವಿಕ ಅನಿಲಗಳು ಹೊರಸೂಸಿ 
ದರೂ, ನಮ್ಮ ದೇಶದಲ್ಲಿ ಸಗಣಿಯಿಂದ ತಯಾರಿಸುವ ಜೈವಿಕ ಅನಿಲಕ್ಕೆ ಹೆಚ್ಚಿನ 
ಪ್ರಾಶಸ್ತ್ಯ 

ಕರ್ನಾಟಕದಲ್ಲಿರುವ ಜಾನುವಾರುಗಳ ವಿಸರ್ಜಕಗಳಿಂದ ಸುಮಾರು ೧೯೦೦ 
ದಶಲಕ್ಷ ಘನ ಮೀಟರಗಳಷ್ಟು ಜೈವಿಕ ಅನಿಲವನ್ನು ಉತ್ಪಾ ದಿಸಬಹುದಾಗಿದೆ. ಇದ 
ರಿಂದ ಸುಮಾರು ೩೮೨೦ ದಶಲಕ್ಷ ಕಿಲೋವ್ಯಾಟ ಗಂಟೆಗಳಷ್ಟು ವಿದ್ಯುಚ್ಛಕ್ತಿಯನ್ನು 
ಪ್ರತಿವರ್ಷ ತಯಾರಿಸಲು ಸಾಧ್ಯ. ಇದು ಕರ್ನಾಟಕದಲ್ಲಿಯ ಸದ್ಯದ ವಿದ್ಯುತ್‌ 
ಉತ್ಪಾದನೆಯ ಸೇಕಡ ೭೦ರಷ್ಟಾಗುತ್ತದೆ. ಇದಲ್ಲದೆ ಜೈವಿಕ ಅನಿಲದೊಡನೆ ದೊರೆ 
ಯುವ ಸ್ಲಡ್ದ ನೈಟ್ರೋಜನ್‌ ನ್ನು ಒಳಗೊಂಡ ಉತ್ಕೃಷ್ಟ ಗೊಬ್ಬರ. ಇಡೀ ಕರ್ನಾಟ 
ಕದ ಲೆಕ್ಕ ತೆಗೆದುಕೊಂಡರೆ, ಹೀಗೆ ತಯಾರಿಸಬಹುದಾದ ಸಗಣಿಗೊಬ್ಬರ (5860) 
ಮಂಗಳೂರಿನ ಫರ್ಟಿಲಾಯಿಸೆರ ಕಾರ್ಲಾನೆಯ ಉತ್ಪಾದನೆಯ ಸೇಕಡ ೭೦ರಷ್ಟಾ 
ಗಿರುತ್ತದೆ. ಜೈವಿಕ ಅನಿಲದಿಂದ ವಿದ್ಯುತ್‌ ಉತ್ಪಾದನೆ ಮಾಡಿ ಹಳ್ಳಿಗಳ ಮನೆಮನೆ 
ಗೂ ವಿದ್ಯುತ್ತಿನಿಂದ ಬೆಳಕನ್ನು ಕೊಡಬಹುದಲ್ಲದೇ, ಸಣ್ಣ ಪುಟ್ಟಿ ಕೈಗಾರಿಕೆಗಳನ್ನು 
ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಸಬಹುದು. 


ಕರ್ನಾಟಕದಲ್ಲಿ ೧೯೭೮ ರವರೆಗೆ ೨೦೬೦ ಗೋಬರ ಅನಿಲ ಯಂತ್ರಗಳು 
ಸ್ಥಾಪಿತವಾಗಿದ್ದ ವು. ಅಂದರೆ ಕರ್ನಾಟಿಕದ ಗೋಬರ ಅನಿಲದ ಸಾಮರ್ಥ್ಯದ ೦.೧% 
ಮಾತ್ರ ಉಪಯೋಗಿಸಿಕೊಂಡಂತಾಯಿತು. ಸಣ್ಣ ಪ್ರಮಾಣದ ಅಂದರೆ ೬೦ ರಿಂದ 
೧೦೦ಘನ ಅಡಿಯ ಗೋಬರ ಅನಿಲ ಯಂತ್ರಗಳು ಅಷ್ಟೇನೂ ಲಾಭದಾಯಕವಲ್ಲ. 
ಇದಕ್ಕೆ ಬದಲಾಗಿ ಸಮುದಾಯ ಗೋಬರ ಅನಿಲಯಂತ್ರಗಳ ಕಡೆಗೆ ದೃಷ್ಟಿ 
ಹಾಯಿಸುವದು ಉಚಿತ. 

ಚೀನಾದೇಶದ ಗೋಬರ ಅನಿಲದ ಕಾರ್ಯಕ್ರಮವನ್ನು ಹೋಲಿಸಿದರೆ ನಮ್ಮ 
ದೀಶ ಈ ದಿಶೆಯಲ್ಲಿ ಬಹಳ ಹಿಂದೆ ಬಿದ್ದಿ ದೆಯೆಂದು ಅರಿವುಂಬಾಗುತ್ತದೆ. ಚೀನ 


ಕರ್ನಾಟಕ ಭಾರತಿ ೪೮. 


ದೇಶದಲ್ಲಿ ಸುಮಾರು ೭ ದಶಲಕ್ಷ ಗೊಬರ ಅನಿಲ ಯಂತ್ರಗಳು ಕೆಲಸ ಮಾಡು 
ತ್ರಿದ್ದರೆ ನಮ್ಮ ದೇಶದಲ್ಲಿ ಅವುಗಳ ಸಂಖ್ಯೆ ಕೇವಲ ೧ ಲಕ್ಷ ಮಾತ್ರವಿದೆ. ಚೀನದಲ್ಲಿ 
ಗೋಬರಯಂತೆ ಶ್ರಗಳಲ್ಲಿ ಉಕ್ಕಿನ ಸಿಲಿಂಡರಿನ ಬದಲಾಗಿ ನಮೆಂಟಿನ ಮುಚ್ಚಳವನ್ನು 
ಉಪಯೋಗಿಸಿಕೊಂಡು ವೆಚ್ಚವನ್ನು ತಗ್ಗಿ ಸಲಾಗಿದೆ, 
ನಮ್ಮ ದೇಶದಲ್ಲಿ ಸೂಕ್ತವಾದ ವ್ಯವಸ್ಥೆಯನ್ನು ಜಾರಿಗೆ ತಂದರೆ ಸಮುದಾಯ 
ಪ್ರಮಾಣದ ಗೋಬರೆ . ಅನಿಲಯಂತ್ರಗಳಿಗೆ ಒಳ್ಳೆಯ ಭವಿಷ್ಯವಿದೆಯೆಂದು ಹೇಳ 
ಬಹುದು. ಈ ದಿಶೆಯಲ್ಲಿ ಕರ್ನಾಟಕ ರಾಜ್ಯ ತಂತ್ರ ವಿದ್ಯಾಮಂಡಲಿ ಮತ್ತು 
ಭಾರತೀಯ ವಿಜ್ಞಾನ ಮಂದಿರೆ ನಡೆಸುತ್ತಿರುವ ಸಂಶೋಧನೆಗಳಿಂದ ಹಲವು ಉಪ _ 
ಯುಕ್ತ ಅಂಕಿ ಅಂಶಗಳು ದೊರಕಿವೆ. ಸಮುದಾಯ ಗೋಬರ ಅನಿಲ ಯಂತ್ರವನ್ನು 
ಕರ್ನಾಟಕದ ಪುರೆಗ್ರಾಮದಲ್ಲಿ(ಜನಸಂಖ್ಯೆ-೩೫೭)ಸ್ಥಾ ಪಿಸಿ ಅಲ್ಲಿ ಗ್ರಾಮೀಣ ಶಕ್ತಿ 
ಕೆಂದ್ರವನ್ನು ನಿರ್ಮಿಸುವ ಪ್ರಯತ್ನದಲ್ಲಿ ಈ ಸಂಸ್ಥೆ ಗಳು ತೊಡಗಿವೆ. 
ಪುರೆ ಸಮುದಾಯ ಯಂತ್ರದ ವ್ಯವಸ್ಥೆಯ ಪ ತ್ರಕಾರ ಸುಮಾರು ೧ಟನ್‌ 
ಸಗಣಿಯನ್ನು ಬಳಿಸಿ ಪ್ರತಿದಿನ ೧೫೦೦ ಘಕಂದಿ ಅಲನ! ತಯಾರಿಸಬಹುದು. 
ಉತ್ಪಾದಿಸಿದ ತಫಹಿನನ್ನು ಬೇರೆ ಬೇರೆ ರೀತಿಯಿಂದ ಬಳಸಬಹುದು. | 
೧. ಹಳ್ಳಿಯಲ್ಲಿರುವ ಪ್ರತಿ ಮನೆಗೂ ಅಡಿಗೆಗೆ ಅನಿಲವನ್ನು ಸರಬರಾಜ ಮಾಡು 
ವದು. 


೨. ಉಳಿದ ಅನಿಲದಿಂದ ೫ ಅಶ್ವಸಾಮರ್ಥ್ಯದ(11-೫ ಜೈವಿಕ ಅನಿಲ ಎಂಜಿನನ್ನು 
ಸುಮಾರು ೫ ಗಂಟಿ ೨೦ ನಿಮಿಷ ನಡೆಸಿ ಪ್ರತಿ ಮನೆಯಲ್ಲೂ ವಿದ್ಯುದ್ವೀಪ 
ಬೆಳಗಿಸಬಹುದು. 

೩. ಉತ್ಪಾದಿಸಿದ ವಿದ್ಯುಚ್ಛ ಕ್ರಿಯಿಂದ ಕುಟ್ಟುವ ಯಂತ್ರವನ್ನು ನಡೆಸಿ, ತವಡು 
ಬೂದಿ ಮತ್ತು ಸುಣ್ಣದಿಂದ ಸಿಮೆಂಟನ್ನು ತಯಾರಿಸಬಹುದು. 


ಪುರ ಸಮುದಾಯ ಗೋಬರ ಯೆಂತ್ರದ ಉದ್ದೇಶ ಲಾಭದಗಳಿಕೆಯಲ್ಲ ಈ 


ಗ್ರಾಮದ ಜನರೆ ಶಕ್ತಿ ಯೆ ಕೊರತೆ ನೀಗಿಸಿ ಅಲ್ಲಿನ ಸ್ಪ ಸ್ಸ ಯೆ ಸಂಪನ್ಮೂ ಲಗಳನ್ನು 
ಬಳಸಿಕೊಂಡು ಜೀವನದ ಗುಣಮಟ್ಟವನ್ನು ವರ್ಧಿಸುವದು ಮುಖ್ಯ ವಾದ ಉದ್ದೆ ೇೀಶ. 


ಪಾರಿಭಾಷಿಕ ಪದಗಳು 


೮6॥7311506-ಕೇಂದ್ರಿಕೃತ 
Decentralised- ವಿಕೇಂದ್ರಿಕೃತ 


ಜಲಜನಕ - ಭವಿಷ್ಯತ್ತಿನ ಇಂಧನ 


ಅ ಸಿ. ಎನ್‌. ಮೂರ್ತಿ 


ನಿಸರ್ಗದಲ್ಲಿ ಜಲಜನಕವು ಮೂಲವಸ್ತುವಿನ ರೂಪದಲ್ಲಿ ದೊರೆಯುವದು 
ತೀರ ವಿರಳ. ಆದರೆ ಬೇರೆ ಮೂಲ ವಸ್ತುಗಳೊಂದಿಗೆ ಮುಖ್ಯವಾಗಿ ಆಮ್ಲಜನಕ 
ಮತ್ತು ಇಂಗಾಲಗಳೊಂದಿಗೆ ಸಂಯುಕ್ತ ರೂಪದಲ್ಲಿ ಅದು ಹೇರಳವಾಗಿ ದೊರೆಯು 
ತ್ತದೆ. ನಮಗೆಲ್ಲರಿಗೂ ಅತಿ ಪರಿಚಿತವುಳ್ಳ ನೀರಿನ ರೂಪದಲ್ಲಿ ಇದು ಅಕ್ಷಯ 
ವಾಗಿದೆ. | 

ಜಲಜನಕವು ಇಂಧನವೆಂದು ಪರಿಗಣಿಸಲ್ಪ ಡಬೇಕಾದರೆ ಅದು ಮೂಲ 
ವಸ್ತುವಿನ ರೊಪದಲ್ಲಿರೆಬೇಕು. ಇದಕ್ಕಾಗಿ ಜಲಜನಕವನ್ನು ಅದರ ಸಂಯುಕ್ತ 
ಗಳಿಂದ ಪ್ರತ್ಯೇಕಿಸಬೇಕಾಗುತ್ತದೆ. ಉದಾಹರೆಣೆಗೆ:- ನೀರಿನಿಂದ ಒಂದು ಕಿಲೋ 
ಗ್ರಾಂ ಜಲಜನಕವನು ಪಡೆಯಲು ೩೯.೭೩ ಕೆಲೋವಾಟಿ ಗಂಟಿ ಶಕ್ತಿಯನ್ನುಪ 
ಯೋಗಿಸಬೇಕಾಗುತ್ತದೆ. ಅದರಂತೆಯೇ ಒಂದು ಕಿಲೋ ಗ್ರಾಂ ಜಲಜನಕ ಆಮ್ಲ 
ಜನಕದೊಂದಿಗೆ ಸಂಯೋಗ ಹೊಂದಿ ನೀರಾಗಿ ಪರಿವರ್ತನೆಯಾದಾಗ ಸಹ ಇಷ್ಟೆ 
ಮೊತ್ತದ ಶಕ್ತಿಯ ಬಿಡುಗಡೆಯಾಗುತ್ತದೆ. ಹೀಗಾಗಿ ಈ ಕ್ರಿಯಾಚಕ್ರದಲ್ಲಿ 
ಒಟ್ಟು ಶಕ್ತಿಲಾಭವಿಲ್ಲ. ಹೀಗಿರುವಾಗ ಜಲಜನಕವನ್ನು ಶಿಕ್ತಿಮೂಲವೆಂದೂ, 
ಭವಿಷ್ಯತ್ತಿನ ಇಂಥನವೆಂದೂ ಪರಿಗಣಿಸಲು ಹೇಗೆ ಸಾಧ್ಯ? ಭವಿಷತ್ತಿನ ಶಕ್ತಿಮೂಲ 
ಗಳಲ್ಲಿ ಜಲಜನಕದ ಮಹತ್ವವೇನು? | 

ಈ ಪ್ರಶ್ನೆಗಳನ್ನು ಉತ್ತರಿಸಬೇಕಾದರೆ ಸುಮಾರು ಕೈ ಶ. ೨೦೦೦ ನೆಯ 
ಇಸ್ವಿಯ ಮುಂದಿನ ಕಾಲದ ಬಗ್ಗೆ ನಾವು ಯೋಚಿಸಬೇಕಾಗುವದು. ತಜ್ಞರ 
ಅಭಿಪ್ರಾಯದ ಮೇರೆಗೆ ಪೃಥ್ವಿಯಲ್ಲಿ ಈಗ ಲಭಿಸುವ ಪಳೆಯುಳಿಕೆ ಇಂಧನಗಳು 
ಇನ್ನು ಕೆಲವೇ ದಶಕಗಳಲ್ಲಿ ಪೂರ್ಣ. ಮುಗಿದು ಹೋಗುವ ಸಂಭವವಿದೆ. ಆಗ 
ನಾವು ಕೇವಲ ನ್ಯೂಕ್ಲೀಯ ಶಕ್ತಿ (ಹೆಚ್ಚಾಗಿ ಸಂಯೋಗ ಶಕ್ತಿ) ಹಾಗೂ ಸರೆ 
ಶಕ್ತಿಗಳನ್ನು ಮಾತ್ರ ಅವಲಂಬಿಸಬೇಕಾಗುತ್ತದೆ. ಸೌರೆಶಕ್ತಿಯ ಅಕ್ರತ್ಯಕ್ಷ 
ರೊಪವಾದ ವಾಯು, ಜಲಹಾಗೂ ಸಾಗರ ಪ್ರವಾಹಗಳಿಂದ ದೊರೆಯುವ 
ಶಕ್ತಿಯು ಬಹಳ ಅಲ್ಪ ಪ್ರಮಾಣದ್ದಾಗಿದೆ. ಆದ್ದರಿಂದ ಭವಿಷತ್ತಿನ ಮುಖ್ಯ ಶಕ್ತಿ 
ಮೂಲಗಳೆಂದರೆ.ನ್ಯೂಕ್ಲೀಯ ಶಕ್ತಿ ಮತ್ತು ನೇರ ಸೌರಶಕ್ತಿ. 
ಕಭಾ-೭ ೪೯ 


೫೦ ಕರ್ನಾಟಕ ಭಾರೆತಿ 


ಆರ್ಥಿಕ ದೃಷ್ಟಿಯಿಂದಲೂ ನ್ಯೂಕ್ಲೀಯ ವಿಕಿರಣಗಳ ದುಷ್ಪರಿಣಾಮ 
ಗಳ ದೃಷ್ಟಿಯಿಂದಲೂ ಭವಿಷ್ಯತ್ತಿನ ನ್ಯೂಕ್ಲೀಯ ಸ್ಥಾವರಗಳು ಬ್ರಹತ್‌ ಗಾತ್ರ 
ದವುಗಳಾಗಿದ್ದು ನಿಬಿಡ ಜನಸಂಖ್ಯೆಯ ಕೇಂದ್ರಗಳಿಂದ ದೂರೆ ಪ್ರದೇಶದಲ್ಲಿರೆ 
ಬೇಕಾಗುತ್ತದೆ. ಉದಾಹರಣೆಗೆ ಅಂಥ ಸ್ಥಾವರಗಳನ್ನು ದೂರೆ ಸಮುದ್ರ ಮಧ್ಯ 
ದಲ್ಲಿ ಸ್ಮಾಪಿಸುವ ಸಾಧ್ಯತೆ ಹೆಚ್ಚು. ನ್ಯೂಕ್ಲೀಯ ಸ್ಥಾವರೆಗಳಿಂದ ಉತ್ಪತ್ತಿ 
ಯಾಗುವ ಶಕ್ತಿಯು ವಿದ್ಯುಚ್ಛಕ್ತಿಯ ರೂಪದಲ್ಲಿ ಕೊನೆಗೆ ದೊರೆಯುತ್ತದಾದ್ದರಿಂದ 
ಇಂಥ ಸ್ಥಾವರಗಳಿಂದ ಉತ್ಪತ್ತಿಯಾದ ವಿದ್ಯುಚ್ಛಕ್ತಿಯನ್ನು ದೂರೆ ದೂರೆದವರೆಗೆ 
ಸಾಗಿಸಬೇಕಾಗುತ್ತದೆ. ಸೌರಶಕ್ತಿಯು ತಡೆತಡೆದು ದೊರೆಯುವದಾದ್ದರಿಂದ 
ಬಳಕೆಗಾಗಿ ಅದನ್ನು ಸಂಗ್ರಹಿಸಿಡುವ ಅವಶ್ಯಕತೆಯಿದೆ. ಇವೆರೆಡು ದೃಷ್ಟಿಗಳಿಂದ 
ನೋಡಿದರೆ ಜಲಜನಕವು ಭವಿಷ್ಯತ್ತಿನಲ್ಲಿ ಪ್ರಾಮುಖ್ಯತೆಯುಳ್ಳದ್ದಾಗಿದೆ. ಜಲ 
ಜನಕವು ದ್ರವರೂಪದಲ್ಲಿಯಾದರೂ ಲೋಹ-ಹ್ಯಾಡ್ರಾಯಿಡಗಳ ರೊಪದಲ್ಲಿಯಾ 
ದರೂ ಸೀಸಾಮ್ಲ ವಿದ್ಯುತ್‌ ಕೋಶಗಳಿಗಿಂತ ಹೆಚ್ಚಿನ ಸಂಗ್ರಹ ಸಾಮರ್ಥ್ಯವುಳ್ಳ 
ದ್ಹಾಗಿದೆ. ವಿದ್ಯುಚ್ಛಕ್ತಿಯನ್ನು ತಂತಿಗಳ ಮುಖಾಂತರೆ ದೂರ ದೂರೆದವರೆಗೆ 
ಸಾಗಿಸುವದಕ್ಕಿಂತಲೂ ಜಲಜನಕವನ್ನು ಕೊಳವೆಗಳ ಮುಖಾಂತರೆ ಸಾಗಿಸುವದು 
ಮಿತವ್ಯಯವಾಗಿದೆ. 


ಮೇಲಿನವುಗಳಿಗಿಂತ ಇನ್ನೊಂದು ಮುಖ್ಯ ಅಂಶವಿದೆ. ಜಲಜನೆಕವನ್ನು 
ಇಂಧನವಾಗಿ ಉಸಯೋಗಿಸುವಾಗ ನೀರು ಮಾತ್ರ ಉತ್ಪನ್ನವಾಗುತ್ತದೆ. ಹೀಗಾಗಿ 


ಭನಯಸನಯೀಗ 
ಪರಿಸರ ಪ್ರದೂಷಣದ ಯಾವ ಪ್ರಸಂಗವೂ ಇಲ್ಲ. ಹೀಗಾಗಿ ಓದ್ಯಮಿಕ ಬಳಕೆಗೆ 


ಜಲಜನಕ-ಭವಿಷ್ಯತ್ತಿನ ಇಂಧನ ೫೧ 


ಮಾತ್ರವಲ್ಲದೇ ಗೃಹೋಪಯೋಗಕ್ಕೂ, ಸಾಗಾಣಿಕೆ ವಾಹನಗಳ ಉಪಯೋಗಕ್ಕೂ 
ಜಲಜನಕವು ಅತ್ಯುತ್ತಮವಾದ ಇಂಧನವೆಂದು ಪರಿಗಣಿಸಲ್ಪಟ್ಟದೆ. ಕೆಲ 
ಪ್ರಸಂಗಗಳಲ್ಲಿ ಜಲಜನಕವು ಸ್ಫೋಟಕ ಗುಣ ಹೊಂದಿದಾಗಿರುವದರಿಂದ ಜಾಗ್ರತೆ 
ಯಾಗಿ ಉಪಯೋಗಿಸಿದರೆ ಅದರ ಭಯವೇನೂ ಇಲ್ಲ. ಇಲ್ಲಿ ಪಶ್ಚಿಮ ಜರ್ಮನಿಯ 
ಉದಾಹರಣೆಯನ್ನು ತಗೆದುಕೊಳ್ಳ ಬಹುದು. ಪಶ್ಚಿಮ ಜರ್ಮನಿಯಲ್ಲಿ ಸಾಧಾರಣ 
೧೯೩೮ರಿಂದ ಕೊಳವೆಯ ಮುಖಾಂತರ ಜಲಜನಕದ ಸಾಗಾಣಿಕೆಯ ನಡೆಯು 
ತ್ತಿದ್ದು ಕೈಗಾರಿಕೆಗಳಲ್ಲಿ ಉಪಯೋಗಿಸಲ್ಪಡುತ್ತಿದೆ. ಆದರೆ ಇಂದಿನ ವರೆಗೆ ಯಾವ 
ಅಪಘಾತದ ವರದಿಯೂ ಆಗಿಲ್ಲ. ಆದ್ದರಿಂದ ದೂರ ಭವಿಷ್ಯದಲ್ಲಿ ನ್ಯೂಕ್ಲೀಯ 
ಪ್ರಕಲ್ಪಗಳಿಂದಲೂ ಸೌರಶಕ್ತಿಯಿಂದಲೂ ಉತ್ಪತ್ತಿಯಾಗುವ ಶಕ್ತಿಯನ್ನು 
ಜಲಜನಕದ ರೂಪದಲ್ಲಿ ಸಂಗ್ರಹಿಸಿಟ್ಟು ಬೇರೆ ಬೇರೆ ಕಡೆಗೆ ಕೊಳವೆಗಳ ಮುಖಾಂತರ 
ಸಾಗಿಸಿ ಉಪಯೋಗಿಸುವ ಸಂಭವವಿದೆ. ಇದನ್ನು ಚಿತ್ರ ೧ ರಲ್ಲಿ ವಿವರಿಸಲಾಗಿದೆ. 
ಸೌರಶಕ್ತಿಯಿಂದಾಗಲೀ ಜಲಜನಕವನ್ನು ಉತ್ಪಾದಿಸುವ ಹಲವು ವಿಧಾನಗಳಿನೆ. 


ಸೌರಶಕ್ತಿ ಯಿಂದ ಜಲಜನಕ 


ಸಿಲಿಕಾನ್‌ ಕ್ಯಾಡ್ಮಿಯಂ ಸಲ್ಫಾಯಿಡ ಇತ್ಯಾದಿ ಅಂಶವಾಹಕಗಳಿಂದ 
ರಚಿಸಲ್ಪಟ್ಟ ದ್ಯುತಿ ವಿದುತ್‌ ಕೋಶಗಳ ಮುಖಾಂತರ ಸೌರಶಕ್ತಿ ಯನ್ನು ನೇರವಾಗಿ 
ವಿದ್ಯುಚ್ಛಕ್ತಿ ಗೆ ತರುತ ವಿಧಾನ ಈಗಾಗಲೇ ಬಳಕೆಯಲ್ಲಿದೆ. ಹೀಗೆ 
ಉತ್ಬಾ ದಿಸಿದ ವಿದು ಚ್ಛಕ್ತಿ ಯನ್ನು ಉಪಯೋಗಿಸಿ ನೀರನ್ನು ನಿದು ದ್ವಿಭಜನೆ 
ಗೊಳಿಸಿ ಜಲಜನಕ ಮತ್ತು ಆಮ್ಲ ಜನಕಗಳನ್ನು ಪ ಪ್ರತ್ಯೇಕವಾಗಿ ಪಡೆಯಲು 
ಸಾಧ್ಯವಿದೆ. ಸೂರ್ಯ ಪ್ರಕಾಶದಿಂದ ನೀರನ್ನು ತ "ಭಜಿಸುವ ಸಾಧ್ಯತೆ 
ಯನ್ನು ಕಂಡು ಹಿಡಿಯಲು ಅನೇಕ ಸಂಶೋಧನೆಗಳು ಈಗ ನಡೆಯುತ್ತಲಿವೆ. 


ನೀರಿನ ಒಂದು ಅಣುವನ್ನು ಜಲಜನಕ-ಆಮ್ಲಜನಕಗಳಲ್ಲಿ ವಿಭಜಿಸಲು 
ಬೇಕಾಗುವ ಶಕ್ತಿ ಮೊತ್ತವು ಸಾಧಾರಣ ೪೨೦ ನ್ಯಾ ನೋಮೀಟರ ತರಂಗಲಂಬವುಳ್ಳೆ 
ದ್ಯುತಿಕಣದಲ್ಲಿದೆ. ಆದರೆ ವಿದ್ಯುತ್ಕಾಂತೀಯ ಕೋಹಿತದ ಈ ಭಾಗವನ್ನು ನೀರು 
ಹೀರಿಕೊಳ್ಳುವದಿಲ್ಲ. ಮತ್ತು ಹೀರು ಹೀರಿಕೊಳ್ಳ ಬಲ್ಲ ೨೫೦ ನ್ಯಾ ನೋಮೀಟರ 
ಕ್ಕಿಂತಲೂ ಕಡಿನೆ ತರಂಗ 'ಲಂಬದ ದ್ಕು ಕಣಗಳ ಸೌರಕೋಹಿತದಲ್ಲಿದ್ದರೂ 
ಪೃಥ್ವಿಯ ಮೇಲ್ಮೆ ಯನ್ನು ತಲುಪುವದಿಲ್ಲವಾದ್ದ ರಿಂದ ನೇರೆ ಸೌರ ವಿದ್ಯುತ್‌ವಿ 
ಘಟನೆಯಿಂದ ನೀರನ್ನು ಒಡೆದು ಜಲಜನಕವನ್ನು. ಉತ್ಪಾದಿಸಲು ಅಸಾಧ್ಯ ಮಾಜಿ: 


೨೫೦ ನ್ಶಾ ನೋಮೀಟರಹಾಗೂ ೪೨೦ ನ್ಕಾ ನೋಮೀಟರದ ನಡುವೆ ಹರಡಿ 
ರುವ ಸೌರ ಕೋಹಿತವು ಒಟ್ಟು ಕೋಹಿತದ ೧೩ ಶತಾಂಶವಿಜೆ. ಈ ಶಕ್ತಿಯ 


೫೨ ಕರ್ನಾಟಕ ಭಾರತಿ 


ಭಾಗವನ್ನು ಸಂವೇದಕ (60151150) ಗಳ ಮೂಲಕ ಹೀರಿ ನೀರನ್ನು ಪರೋಕ್ಷವಾಗಿ 
ವಿಭಜಿಸುವ ಅನೇಕ ಕ್ರಿಯೆಗಳನ್ನು ಯೋಜಿಸಲಾಗಿದೆ. 


S+h>S* (ಉತ್ತೇಜಿತ ಸಂವೇದಕ) 

$*+H,0>S+H, +10». 

ಈ ಕಲ್ಪಿತ ಕ್ರಿಯಾಪದದಲ್ಲಿ ತೋರಿಸಿದಂತೆ ಸಂವೇದಕದೆ ಕಾರ್ಯ ಇಂತಿದೆ. 
೧. ಸೌರ ರೋಹಿತದ ದ್ಯುತಿಕಣಗಳನ್ನು ಹೀರಿಕೊಳ್ಳುವದು. 
೨. ಹೀರಿಕೊಂಡ ಶಕ್ತಿಯನ್ನು ನೀರಿನ ಅಣುವಿಗೆ ವರ್ಗಾಯಿಸುವದು 


೩. ಸ್ವತಃ ಈ ಕ್ರಿಯೆಯಲ್ಲಿ ಶಾಶ್ವತ ರಾಸಾಯನಿಕ ಬದಲಾವಣೆಗೊಳ 
ಗಾಗದೆ ಉಳಿಯುವದು. 


ಉತ್ತೇಜಿತ ಸಂವೇದಕವು ಮೇಲೆ ತೋರಿಸಿದಂತೆ ಒಂದೇ ಹೆಜ್ಜೆ ಯಲ್ಲಿ ನೀರನ್ನು 
ವಿಘಟಿಸುವದು ತೀರ ಅಪರೂಪ. ಆದ್ದರಿಂದ ಸಂವೇದಕದೊಂದಿಗೆ “ಕೆ. ಬೇಕೆ ಸಹ 
ಸಂವೇದಕಗಳನ್ನು ಉಪಯೋಗಿಸಬೇಕಾಗುತ್ತದೆ. ಸಹ ಸಂದೇಹಕವು ಸಹ ಮೇಲಾ 
ಣಿಸಿದ ಗುಣಧರ್ಮಗಳನ್ನು ಹೊಂದಿರುವದು ಅವಶ್ಯ. ಸಂವೇದಕವು ಪ್ರ 5 ಕಾಶವನ್ನು 
ಹೀರಿಕೊಳ್ಳುವ ಅಣು ಅಥವಾ ಅಂಶವಾಹಕವಾಗಿರಬಹುದು. ಸಹ ಹಕು ಸ್ಯಾ 
ಉಪಯೋಗಿಸಲ್ಪಡುವ ವಸ್ತು ಒಳ್ಳೆಯ ಇಲೆಕ್ಟ್ರಾನದಾನಿ ಅಥವಾ ಗ್ರಾಹಿಯಾಗಿರ 
ಬೇಕು. ಇಂಥಯೋಜನೆಗಳಲ್ಲಿ ಜಲಜನಕ ಮತ್ತು ಆಮ್ಲಜನಕಗಳ ಬಿಡುಗಡೆಯಾ 
ಗುವ ಕ್ರಿಯೆಗಳು ಬೇರೆ ಬೇರೆ ಹೆಜ್ಜೆಯಲ್ಲಿ ಜರುಗುತ್ತವೆ. ಈ ರಸಾಯನ ಕ್ರಿಯೆ 
ಗಳ ವೇಗವರ್ಧನವೂ ಸಾಧ್ಯವಿದೆ. ಜಲಜನಕ ಉತ್ಪಾದನೆ ಕ್ರಿಯೆಯು ಪ್ಲಾಟ 
ನರ್ಮದ ಮೇಲೆಯೂ ಆಮ್ಲಜನಕ ಉತ್ಪಾದನೆಯು ರುಥೆನಿಯಂ ಆಕ್ಸಾಯಿಡದ 
ಮೇಲೆಯೂ ವೇಗವರ್ಥನೆ ಹೊಂದುವವು. 


ಪ್ರಕಾಶ ಕಿರಣಗಳಿಂದ ಜಇಲವಿಘಟನೆ ಕೈ ಕೊಳ್ಳು ವದಕ್ಕಾ ಗಿ ಅಣಿ ಕ 
(molecular) ಹಾಗೂ ಅಂಶವಾಹಕ ಸಂನೇದಕಗಳನ್ನು ಬಳ ಸುವ ಎಕೆ ಜಾತ 
ಗಳ ಮೇಲೆ ಈಗಾಗಲೇ ಪ್ರಯೋಗಗಳು ನಡೆಯುತ್ತಿ ಜೀ ಇವುಗಳಲ್ಲಿ ಅಂಶವಾಹಕ 
ಸಂವೇದಿಕರಣ ಪದ್ಧ ತಿಯು ದ್ಯು ತ್ರಿ ವಿದ್ಕು ದಿ ಭಜನೆ (photo electrolysis) 
ಎಂದು ಕರೆಯಲ್ಲ ಡುತ್ತ ದೆ ಮತ್ತು ಗು ಹೆಚ್ಚು. ಜನಪ್ರಿಯವಾಗಿದೆ. ಯಾಕೆಂದರೆ ಈ 
ಪದ್ಧ ತಿಯಲ್ಲಿ ಜನಕ ಮತ್ತು ಆಮ್ಲಜ ನಕಗಳು ಬೇರೆ ಬೇಕೆ ಕಕ್ಷಗಳಲ್ಲಿರುವ ವಿದ್ಕು 
ದ್ವಾರಗಳ ಮೇಲೆ ಬಿಡುಗಜೆಯಾಗುವದರಿಂದ ಅವುಗಳನ್ನು ಬೇರ್ಪಡಿಸುವ ಅಗತ್ಯ 
ವಿರುವದಿಲ್ಲ. ವ್ಯವಹಾರದಲ್ಲಿ ಈ ರೀತಿಯ ಜಲವಿಭಜನೆಯ ಯೋಜನೆಗಳು 
ಅವುಗಳಲ್ಲಿ 'ತಖೋಗಸರ 026 ವಸ್ತುಗಳ ಸ್ಟ ರತೆಯಿಂದಲೂ ಅವುಗಳ ದ್ಕು ತಿ 


ಜಲಜನಕ-ಭವಿಷ್ಯತ್ತಿನ ಇಂಧನ ೫೩ 


ರೂಪಾಂತರ ದಕ್ಷತೆ (photo conversion efficiency) ಯಿಂದಲೂ ಸೀಮಿತ 
ವಾಗಿದೆ. ಅಂಶವಾಹಕ ಸಂವೇದಿಕರಣ ಪದ್ಧತಿಯಲ್ಲಿ ಅಂಶವಾಹಕದ ಮೇಲ್ಮೆ 

ಯನ್ನು ಲೇಪಿಸುವ ಹಾಗೂ ವಿದ್ಯುತ್‌ ವಿಘಟಕ [electrolyte] ದಲ್ಲಿ ಇತರ 
ಯೋಗ್ಯ ರಸಾಯನಿಕ ವಸ್ತುಗಳನ್ನು ಕೂಡಿಸುವ ಮೂಲಕ ಅಂಶವಾಹಕದ ಸಿ ಸರತೆ 
ಯನ್ನು ಬಾಳಿಕೆಯೆನ್ನು ಹೆಚ್ಚಿ ಸವ ಯತ್ನ ತಕ್ಕಮಟ್ಟಿಗೆ ಯಶಸ್ವಿಯಾಗಿದೆ. ಈ 
ಸಂದರ್ಭದಲ್ಲಿ ದಕ್ಷತೆಯ ಪ್ರಶ್ನೆ ಯೇ ಬಹಳ ಮಹತ್ವ ದ್ದಾ ಗಡೆ. ಅಂಶವಾಹಕ ಸಂವೇ 
ದಕದ ಪರಮಾವಧಿ ದಕ್ಷತೆ ಸಾಧಾರಣ ೧೫% ಮು ಆಣ್ವಿಕ ಸಂವೇದಕದ ಪರ 
ಮಾವಧಿ ದಕ್ಷತೆ ಸಾಧಾರಣ ೭% ಸಾಧ್ಯವಿದೆ ಘನಾವಸ್ಥೆಯ “ದ್ಯುತಿ ವಿದ್ಯುತ್ಕೋಶ 
ಗಳು ಈ ಪರಮಾವಧಿ ದಕ್ಷತೆ ಸಾಧಾರಣ ೧೫% ದಿಂದ ಸೀಮಿತವಾಗಿವೆ. ಈ ಪರ 
ಮಾವಧಿ ದಕ್ಷತೆಗಳನ್ನು ಗಮನದಲ್ಲಿಟ್ಟರೆ ಪ್ರತಿದಿನ ೧೫೦೦ ಕಿಲೋ ಗ್ರಾಂ ನೀರನ್ನು 

ವಿಘಟತಗೊಳಿಸಿ ಜಲಜನಕವನ್ನು ಉತ್ಪಾದಿಸುವ೧೦೦ ದಶಲಕ್ಷ ವ್ಯಾಟ ಸ್ಥಾ ಬ ವರಕ್ಕೆ 
ಬೇಕಾದ ಕ್ಷೇತ್ರಫಲಗಳು ಇಂತಿವೆ ಅಾಶವಾಹಕ ಸಂವೇದಿಕರಣ ಅಥವಾ ದ್ಕು 3 
ವಿದ್ಯುತ್‌ ಕೋಶ ಯೋಜನೆಯೆಲ್ಲಿ ೦.೭ ಚದುರು ಕಿ.ಮಿ. ಆಣ್ವಿಕ ಸಂವೇಷಕ 
ಯೋಜನೆಯಲ್ಲಿ ೧.೩೪ ಚಿದರುಕಿಲೋಮೀಟರು. 


ಈ ರೀತಿ ಸೀಮಿತ ದಕ್ಷತೆಯಿಂದಾಗುವ ಎಡರು ತೊಡರುಗಳನ್ನೆದುರಿಸಲು 
ಹಲವು ಸಂವೇದಕಗಳನ್ನು ಒಟ್ಟಿಗೆ ಉಪಯೋಗಿಸುವ ಸಲಹೆಗಳನ್ನು ಮುಂದಿಡ 
ಲಾಗಿದೆ. ಮೊದಲನೆಯ ಸಂವೇದಕದಲ್ಲಿ ಹೀರಲ್ಪಡದ ಪ್ರಕಾಶವು ಎರಡನೆಯ 
ಸಂವೇದಕದಲ್ಲಿ ಹೀರಲ್ಪಡುವದು. ನಿಸರ್ಗದಲ್ಲಿ ಜರುಗುತ್ತಿರುವ ದ್ಯುತಿ ಸಂಶ್ಲೇಷಣ 
(photosynthesis) ಎರಡು ಸಂವೇದಕಗಳ ಬಳಕೆಯಾಗುತ್ತವೆ. ಅದರ ಒಟ್ಟು 


ದಕ್ಷತೆ ೭% ಕಿಂತಲೂ ಕಡಿಮೆಯಾಗಿದೆ. 


ನ್ಯೂಕ್ಲೀಯ ಶಕ್ತಿಯಿಂದ ಜಲಜನಕ 


ನ್ಯೂಕ್ಲೀಯ ಸ್ಥಾ ಸ್ಥಾವರಗಳಲ್ಲಿ ಉತ್ಸನ | ವಾಗುವ ಶಾಖವನ್ನು ಸಾಮಾನ್ಯ ವಾಗಿ 
ವಿದ್ಯ ಚ್ಛ ಕೈಗೆ ಪರಿವರ್ತಿಸಿ ಉಪ ನಯೋಗಿಸುವದು ಪದ್ಧ ತಿ. ಈ ನಿದು ತ್ತಿ ನಿಂದ 
ನೀರನ್ನು ವಿಭಜಿಸಿ ಜಲಜನಕವನ್ನು ಪಡೆಯುವದು ಸಾಧ್ಯ. ಆದರೆ ಇತ್ತೀಚೆಗೆ 
ನ್ಯೂಕ್ಲಿ ಯ ಸ್ಥಾ ವರೆಗಳೆಲ್ಲಿ ಉತ್ಪತ್ತಿ ಯಾಗುವ ಶಾಖವನ್ನು ಪಯೋಗಿಸಿ ನೀರನ್ನು 
ನೇರವಾಗಿ ವಿಭಜಿಸುವ ಸಹ ಟೇ ನಡೆಯುತ್ತಿ ವೆ. ಈ ಯೋಜನೆಗೆ ಉಷ್ಣ ರಾಸಾ- 
ಯನಿಕ ಚಕ್ರ (thermo chemical cycle) ಎಂಡು ಹೆಸರು. ಈ ಚಕ್ರ ದಲ್ಲಿ ತಾಪ- 
ವನ್ನು ಹೀರುವ ಬೇರೆ ಬೇರೆ ಹೆಜ್ಜೆ ಗಳಿದ್ದು ನೀರಲ್ಲದೆ ಇತರ ರಸಾಯನಿಕಗಳು ಉಪ 
ಯೋಗಿಸಲ್ಪ ಡುತ್ತವೆ ವೆ. ಆದರೆ ಚಕ್ರ ದ ಅಂತದಲ್ಲಿ ಈ ರಸಾಯನಿಕಗಳು ಸುನರುತ್ಬತ್ತಿ 
ph ಒಟ್ಟ ನಲ್ಲಿ ನೀರು ಮಾತ್ರ ವಿಘಟಿತ ಹೊಂದುವದು. 


೫೪ ಕರ್ನಾಟಕ ಭಾರತಿ 


ಉದಾಹರಣೆ: 
೮೩8೧, + 2H,0 > Ca(OH), + 2HBr (730°C) 


2HBr + Hg > HgBr, +; (250°C) 
HgBr, + Ca(OH), > CaBr, + H;0 + 8880 (100°C) 
Heo > Hg + 10; (600°C) 
H,0 >H; + +0; 
ಸೌರಶಕ್ತಿಯಿಂದಲೂ ತಾಪವನ್ನು ತ್ಪಾದಿಸಿ ಮೇಲ್ಕಂಡ ರೀತಿಯಲ್ಲಿ ಜಲ 
ವಿಘಟನೆ ಕೈಕೊಳ್ಳಬಹುದು. ಈ ವರೆಗೆ ಅಂಡು ಹಿಡಿದ ತಾಪರಾಸಾಯಿನಿಕ ಪ್ರ ಕ್ರಿ 
ಯೆಗಳಿಗೆ ಹೆಚ್ಚು ಉಷ್ಣತೆಯ ಅವಶ್ಯಕತೆಯಿದೆ. ಸೌರಶಕ್ತಿಯಿಂದಾಗಲೀ ನೂ ತೀ 
ಯ ಶಕ್ತಿಯಿಂದಾಗಲೀ ಇಷ್ಟು ತಾಪಮಾನವನ್ನು ಉತ್ಪಾದಿಸಿವದು ಸುಲಭ ಸಾಧ್ಯ 
ವಲ್ಲ. ಇದಲ್ಲದೆ ಇಂಥ ಚಕ್ರಗಳಲ್ಲಿ ಉಸಯೋಗಿಸುವ ರಾಸಾಯನಿಕ ಪದಾರ್ಥಗಳು 
ತುಕ್ಕು ಹಿಡಿಸುವ ಗುಣಧರ್ಮವುಳ್ಳೆದ್ಹಾಗಿವೆ. ಈ ತೊಡರುಗಳನ್ನು ನಿವಾರಿಸುವ 
ದಿಶೆಯಲ್ಲಿ ಸಂಶೋಧನೆ ಸಾಗಿದೆ. 
ನ್ಯೂಕ್ಲೀಯ ಸ್ಮಾವರಗಳಿಂದ ಉತ್ಪನ್ನವಾಗುವ ಶಕ್ತಿಯನ್ನು ಜಲಜನಕದ 
ಉತ್ಪಾದನೆಯಿಂದಾಗಿ ದ್ವಿಗುಣಗೊಳಿಸುವ ಒಂದು ಯೋಜನೆಯೂ ನೆಡೆದಿದೆ. ಇದು 
ಉಜ್ಜೋಷ್ಣ ಅನಿಲ ಶೀತಿತ ರಿಯಾಕ್ಟರ (high temperature gas cooled rea 
ctಂr)ಗಳೆಲ್ಲಿ ಸಾಧ್ಯ. ಇಂಥಹ ರಿಯಾಕ್ಟರಗಳಲ್ಲಿ ೦, ಅನಿಲವು ಶೀತಲಕಾರಿ 
ಯಂದು ಉಪಯೋಗಿಸಲ್ಪಡುತ್ತದೆ. ನ್ಯೂಕ್ಲೀಯ ರಿಯಾಕ್ಟರನಲ್ಲಿರುವ ವಿವಿಧ ವಿಕಿರ 
ಣಗಳಿಂದ €೦, ಅನಿಲವು ವಿಘಟತಗೊಂಡು ೧೦ ಅನಿಲವು ಉತ್ಪನ್ನವಾಗುತ್ತದೆ. 
CO, +00 $40; 


'ವಕಿರಣ +H,;0 > ೦೦, + (ಟ್ವ) 

C೦ ಅನಿಲವು ನೀರಿನೊಂದಿಗೆ ರಾಸಾಯನಿಕ ಕ್ರಿಯೆ ಹೊಂದಿ ಜಲಜನಕ 
ವನ್ನು ಉತ್ಪಾದಿಸಲು ಸಾಧ್ಯವಿದೆ. ಅಂಗಾರಾಮ್ಲ ವಾಯು ಹಾಗೂ ಜಲಜನಕ 
ಗಳನ್ನು ಜೀರ್ಪಡಿಸಿ, ಅಂಗಾರಾಮ್ಹ ನಾಯುವನ್ನು ರಯಾಕ್ಟ ರನಲ್ಲಿ ಮನರುಪಯೋ 
ಗಿಸಬಹುದು. ರಿಯಾಕ್ಟರಿನಲ್ಲಿ ಉತ್ಪತ್ತಿಯಾಗುವ ಉಷ್ಣ ವಲಜಿ ಮೇಲ್ಮಾಣಿಸಿದಂತೆ 
ಇಂಧನರೂಪಿ ಜಲಜನಕವನ್ನು ಪಡೆಯಬಹುದಾಗಿದೆ ರಿಂದ ಒಟ್ಟಿನಲ್ಲಿ ಹೆಚ್ಚು ಶಕ್ತಿ 

ಯನ್ನು ಒದಗಿಸಿದಂತಾಗುತ್ತ ಜಿ ಸಾಧಾರಣವಾಗಿ ರಿಯಾಕೃ ರನಲ್ಲಿ ಉತ್ಪನ್ನ ವಾಗುವ 
ಉಷ್ಣದಷ್ಟೇ ಶಕ್ತಿಯನ್ನು ನೀಡುವಷ್ಟು ಜಲಜನಕವನ್ನು ಈ ರೀತಿ ಉತ್ಪಾದಿಸ 
ಬಹುಜೆಂದು ಲೆಕ್ಕ ಹಾಕಿದ್ದಾಕೆ. 
ಒಟ್ಟ ನಲ್ಲಿ ಕುಕ! ಸೌರಶಕಿ ಶಿಯನ್ನಾ ಗಲೀ ನ್ಕೂ ಕ್ಲೀಯ ಶಕ್ತಿ ಯನ್ನಾ 
ಗಲೀ ಮೊದಲು ಪಂವರ್ತಿಸಿ ಆಮೇಲೆ ವಿದ್ಕು ಚ್ಚ ಕ್ತಿಯ ಮುಖಾಂತರ ನೀರನ್ನು 


ಜಲಜನಕ-ಭವಿಷ್ಯತ್ತಿನ ಇಂಧನ ೫೫ 


ವಿಘಟತಗೊಳಿಸಿ ಜಲಜನಕವನ್ನು ಪಡೆಯುವದು ಈಗಾಗಲೇ ಸಾಧ್ಯ. ಈ ಎರಡೂ 
ಶಕ್ತಿ ಮೂಲಗಳನ್ನವಲಂಬಿಸದೇ ನೀರನ್ನು ವಿಘಟಿತಗೊಳಿಸಿ ಜಲಜನಕವನ್ನು 
ಉತ್ಪಾದಿಸುವ ಹಲವಾರು ಯೋಜನೆಗಳ ಮೇಲೆ ಈಗ ತುಂಬ ಸಂಶೋಧನೆ ನಡೆದಿದೆ. 
ಮನೆಗಳಲ್ಲಿ ದೃವರೂಪಿ ಸೆಟ್ರೋಲಿಯೆಂ ಅನಿಲ(1 7೮) ಸೀಮೆಎಣ್ಣೆ ಇತ್ಯಾದಿ ಇಂಧನ 
ಗಳ ಬದಲು ಮೋಟಾರ ವಾಹನ ಕೈಲು ವಿಮಾನಗಳಲ್ಲಿ ಸೆಟ್ರೋಲಿಯೆಂ ಎಣ್ಣೆ 
ಹಾಗೂ ಕಲ್ಲಿದ್ದಲಿನ ಬದಲು ಜಲಜನಕವೇ ಇಂಧನವಾಗಿ ಬಳಕೆಗೆ ಬರುವ ದಿನ 
ಬಹುದೂರ ವಿಲ್ಲವೆಂದು ಹೇಳಬಹುದು. 


ಧನ್ಯವಾದಗಳು ನಾನು ಮೊದಲು ಇಂಗ್ಲಿ ಸನಲ್ಲಿ ಬರೆದಿದ್ದ ಮೇಲಿನ ಶೀರ್ಷಿ 
ಕೆಯ ಲೇಖನವನ್ನು ಕನ್ನಡಿಸಲು ಸಹಾಯೆ ಮಾಡಿರವ ಡಾ. ಆರ್‌. ಎಮ್‌. 
ದೀಕ್ಷಿತರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. 


RE 
ಪಾರಿಭಾಷಿಕ ಪದಗಳು : 


Hydrogen-ಜಲಜನಕ 

Element-ಮೂಲವಸ್ತು 

Oxygen -ಆಮ್ಲಜನಕ 

Compound- ಸಂಯುಕ್ತ 

Reaction cycle-ಕ್ರಯಾಚಕ್ರ 

Plant-ಸ್ಮಾವರ 

Intermitant-ತಡೆತಡೆದು ದೊರೆಯುವ 

Lead acid batteries-ಸೀಸಾಮ್ಲ ವಿದ್ಯುತ್‌ ಕೋಶಗಳು 
Pipe-ಕೊಳವೆ ಇ 
€5€1731007600107-ಅಂಶವಾಹಕ 

Photo electric 001/-ದ್ಯುತಿ ವಿದ್ಯುತ್‌ ಕೋಶ 
Electrolysis-ವಿದ್ಯುದ್ವಿಭಜನೆ 

Photon-ದ್ಕೆತಿಕಣ 

Electrémagnetic spectrum—Dಿದ್ಕುತ್‌ ಕಾಂತೀಯ ರೋಹಿತ 
Sensitiser- ಸಂವೇದಕ 

Excited ಉತ್ತೇಜಿತ 

810017060-ವಿದ್ಯುದ್ವಾರ 

Electrolyte-ನಿದ್ಯುತ್‌ ವೆಘಟಕ 

Photo synthesis-G್ಕುತಿಸಂಶ್ಲೇಷಣ 

Thermo chemical cycle-Wನ್ಥ ರಾಸಾಯನಿಕ ಚಕ್ರ 


ಗಾಳಿಶಕ್ಕಿ 


ಮ 


ಬಿ. ಎಸ್‌. ಜಗದೀಶ 


ಮಾನವನು ಗಾಳಿಯಲ್ಲಿಯ ಶಕ್ತಿಯನ್ನು ಅನಾದಿ ಕಾಲದಿಂದ ಉಪಯೋಗಿ 
ಸುತ್ತ ಬಂದಿದ್ದಾ ನೆ. ಅನ್ರೇ ಜಹಿ. ಸಾಹಸಿಗರು ಹಾಗೂ ವ್ಯಾಪಾರಿಗಳು ಇವರು 
ಗಳಿಗೆಲ್ಲ ತಾವು 'ಉಷಯೋಗಿಸುತ್ತಿ ದ್ದ ನೌಕೆಗಳ ಮೂಲಕ ಗಾಳಿಶಕ್ತಿ ಯ ಪರಿಚಯ 
ಚನ್ನಾಗಿತ್ತು. ಶಕ್ತಿರೂಪಾಂತರಕ್ಕಾಗಿ ಉಪಯೋಗಿಸಿದ ಯಂತ ಗಳಲ್ಲಿ ಗಾಳಿಗಿರಣಿ 
ಯು ಬಹುಪುರಾತನವಾಗಿದೆ. ಗಾಳಿಗಿರಣಿಯು ಪೌರ್ವಾತ್ಯ ದೇಶಗಳಲ್ಲಿ ಮೊದಲು 
ಜನ್ಮತಾಳಿ ಮಧ್ಯಪೂರ್ವದ ಮಾರ್ಗವಾಗಿ ಯುರೋಪಕ್ಕೆ ಹೋಯಿತು ಎಂದು 
ಒಂದು ನಂಬಿಕೆ. 


ಕ್ರಿ. ಪೂ. ೨೦೦೦ ಇಸ್ವಿಯ ಸುಮಾರಿಗೆ ಚೀನಿಯರು ನೀರನ್ನು ಪಂಪ 
ಮಾಡಲು ಗಾಳಿಗಿರಣಿಗಳನ್ನು ಉಪಯೋಗಿಸಿದ ದಾಖಲೆಯಿದೆ. ಮಧ್ಯಪೂರ್ವದಲ್ಲಿ 
ಕ್ರಿ. ನೂ ೭೦೦ ನೆಯ ಇಸ್ವಿಯ ಸುಮಾರಿಗೆ ಗಾಳಿಗಿರಣಿ ಉಪಯೋಗದಲ್ಲಿತ್ತೆಂದು 
ಹೇಳಿಕೆಯಿದೆ. ಮುಂದೆ ೧೨ ನೆಯ ಶೇತಮಾನದಲ್ಲಿ ವ್ಯಾಪಾರಿಗಳು ಹಾಗೂ 
ಧರ್ಮ ಪ್ರಚಾರಕರ ಮೂಲಕ ಯುರೋಪೀಯ ದೇಶದಲ್ಲಿ ಗಾಳಿಗಿರಣಿಗಳು ಬಳಕೆಗೆ 
ಬಂದವು. ಇಲ್ಲಿಂದ ಮುಂದೆ ಇಂಗ್ಲಂಡಿಗೂ ಆಮೇಲೆ ಅಮೆರಿಕೆಯಲ್ಲಿ ನೆಲೆಸಿದವರು 
ತಮ್ಮ ಕೂಡ ಗಾಳಿಗಿರಣಿ ತಂತ್ರವನ್ನು ಒಯ್ದರೆಂದು ನಂಬಲಾಗಿದೆ. 


ಉಗಿಯಂತ್ರ ಹಾಗೂ ಪೆಟ್ರೋಲಿಯಂ ಸಂಶೋಧನೆಯಾದಂದಿನಿಂದ ಮಾನ 
ವನು ಗಾಳಿಗಿರಣಿಗಳನ್ನು ಮರೆಯಲಾರಂಭಿಸಿದನು. ಹೆಚ್ಚು ಶಕ್ತೀ ಉತ್ಪಾದನೆ 
ಕಾರ್ಯ ನಿರ್ವಹಣೆಯಲ್ಲಿ ಹೊಂದಾಣಿಕೆ ಹಾಗೂ ಸುಲಭವಾಗಿ ಸಾಗಿಸಬಲ್ಲ ಸೆಟ್ರೋ 
ಲಿಯಂ ಮತ್ತು ಉಗಿ ಎಂಜಿನ್ನುಗಳು ಬ್ರಹದಾಕಾರದ ಗಾಳಿಗಿರಣಿಗಳನ್ನು ಇಲ್ಲದಾ 
ಗಿಸಿ ಬಿಟ್ಟವು. ಆದರೆ ಅದೇ ಸಿಟ್ರೋಲಿಯೆಂ ಈಗ ಗಾಳಿಗಿರಣಿಗಳ ಪುನರುಜ್ಜಿ (ವನಕ್ಕೆ 
ಕಾರಣನಾದೆ. ಗಾಳಿಗಿರಣಿಯು ಫುನಃ ಬೆಳಕಿಗೆ ಬರಲು ಅನೇಕ ಕಾರಣಗಳಿವೆ. 
ಗಾಳಿಗಿರಣಿಗೆ ಬೇಕಾಗುವ ಶಕ್ತಿಯು ಬರಿದಾಗಲಾರದ್ದೂ, ಕಡಿಮೆ ವೆಚ್ಚದ್ದೂ 
ಹಾಗೂ ಪ್ರದೂಷಣ ರಹಿತ ವಾತಾವರಣವನ್ನು ಕಾಯ್ದು ಕೊಂಡು ಬರಬಲ್ಲುದೂ 
ಆಗಿದೆ. ಈಗ ದೊಡ್ಡ ದೊಡ್ಡ ಬಹುರಾಹಿ ಪಯ "ಕಂಪನಿಗಳು, ಕೆಲವೇ ವಾಟ ಶಕ್ತಿ 
ಯಿಂದ ಮೊದಲುಗೊಂಡು ಮೆಗಾನಾಟ "ಕಕ ಯವರೆಗೆ ಗಾಳಿಗಿರಣಿಗಳನ್ನು ಆಯೋ 

೫೬ 


ಗಾಳಿಶಕ್ತಿ ೫೭ 


ಜಿಸಿ ವಿಕಸಿತಗೊಳಿಸುವದರಲ್ಲಿ ತೊಡಗಿವೆ ಪ ಪಾಶ್ಚಿ ಮಾತ್ಯ ದೇ ೇಶಗಳಲ್ಲಿ ಕೆಲ ಕಿಲೋ 
ವಾಟ ಶಕ್ತಿಯ ಗಾಳಿಗಿರಣಿಗಳನ್ನು ಪೇಟಿಯಿಂದ ಕೊಂಡುಕೊಳ್ಳಬಹುದಾಗಿದೆ. 


ಭಾರತದಲ್ಲಿ ಗಾಳಿಗಿರಣಿಗಳ ಬಗ್ಗೆ ಆಸಕ್ತಿ ಇತ್ತೀಚಿಗೆ ಹುಟ್ಟಿದೆ. ೧೯೫೦ನೆಯ 
ಇಸ್ವಿಯ ಇತ್ತೀಚೆಗೆ ಮಾತ್ರ ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ವಿಮಾ ಪ್ರಯೋಗ 
ಶಾಲೆಯು ಗಾಳಿಗಿರಣಿಗಳನ್ನು ವಿಕಸಿತಗೊಳಿಸುವ ಕಾರ್ಯಕ್ರಮವೊಂದನ್ನು ಕೈ 
ಗೊಂಡಿತು ಈಗ ಹಲವಾರು ಸಂಸ್ಥೆ ಗಳು ಗಾಳಿಗಿರಣಿಗಳ ರಚನೆ ಹಾಗೂ ವಿಕಾಸದಲ್ಲಿ 
ಆಸ್ಥೆ ವಹಿಸಿವೆ. 


ಗಾಳಿಗಳು ಎ 


ಗಾಳಿಗಳಲ್ಲಿಯ ಶಕ್ತಿಯು ಚಲನಶಕ್ತಿಯಾಗಿದೆ. ಗಾಳಿಯಲ್ಲಿಯೆ ಸಾಮರ್ಥ್ಯವು 

ಕೆಳಗಿನ ಸೂತ್ರದಲ್ಲಿ ತೋರಿಸಿದ ಘಟಕಗಳನ್ನು ಅವಲಂಬಿಸಿದೆ. 
= } PAVS 

ಇದರಲ್ಲಿ ೫- ಹವೆಯ ಧಾರ್ಡವನ್ನು, A - ತಿರುಗುಚಕ್ರದ ಕ್ಷೇತ್ರವನ್ನೂ 
ಹಾಗೂ 17-ಗಾಳಿಯ ವೇಗವನ್ನೂ ನಿರ್ದೇಶಿಸುತ್ತವೆ. ಗಾಳಿವೇಗದಲ್ಲಿ ಅತ್ಯಲ್ಪ ಬದ 
ಲಾವಣೆಯೂ, ಗಾಳಿಗಿರಣಿಯಿಂದ ದೊರಕುವ ಶಕ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ 
ಬದಲಾಯಿಸುತ್ತದೆ. 

ಗಾಳಿಶಕ್ತಿಯು ನಿಷ್ಕೃಷ್ಟವಾಗಿ ಸೌರಶಕ್ತಿಯಿಂದ ಉಂಟಾಗುವದರಿಂದ ಅದು 
ಸೌರಶಕ್ತಿ ವರ್ಗದಲ್ಲಿ ಬರುವದು. ಪೃಥ್ವಿಯ ಮೇಲೆ ಬೀಳುವ ಒಟ್ಟು ಸೂರ್ಯಶಕ್ತಿಯೂ 
(17,3000 x 10 1889/) 0-2 ಶತಾಂಶ ಅಂದರೆ ಸುಮಾರು 3706109 ಕಿಲೊ 
ವಾಟ ಮಾತ್ರ ಗಾಳಿತರಂಗಗಳನ್ನು ಮತ್ತು ಪ್ರಚಲನ ಪ್ರವಾಹಗಳನ್ನು ಹುಟ್ಟಿಸು 
ತ್ತದೆ. ಪ್ರಥ್ವಿಯ ಮೇಲ್ಮೈ ಅಸಮಾನವಾಗಿ ಕಾಯುವದರಿಂದಲೂ ಹಾಗೂ 
ಪ್ರಧ್ವಿಯ ಭ್ರಮಣ. ಲವ de ಹುಟ್ಟುತ್ತವೆ. ಅಕ್ಷಾಂಶ 30ಯಿಂದ 40° 
ಉತ್ತರ ಹಾಗೂ 30-40 ದಕ್ಷಿಣ ಈ ಪ್ರದೇಶದಲ್ಲಿ ಹೆಚ್ಚು ಒತ್ತಡ ಪ್ರದೇಶಗಳು 
ಉಂಟಾಗುತ್ತವೆ. ಈ ಪ್ರದೇಶದಲ್ಲಿ ವಿಷವೃತ್ತದ ಕಡೆಗೂ ಹಾಗೂ ಕುವ ಪ್ರದೇಶದ 
ಕಡೆಗೂ ಗಾಳಿಗಳು ಬೀಸುತ್ತವೆ. 


ಪ್ರಧ್ವಿಯ ಸ್ಥಾನ ಕಾಲಕ್ಕನುಗುಣವಾಗಿ ಗಾಳಿಯ ಚರ ಗುತ್ತ ದೆ, 
ಕೆಲವೊಂದು ಎತ್ತ 6 “ದಾಟದ ಸೀರೆ ಗಾಳಿಗಳು ಆಸ್ರದೇಶದ ಮೇಲ್ಮೈ ಸ್ವರೂಪ 
ವನ್ನು ಅವಲಂಬಿಸಿರುವದಿಲ್ಲ. ಗಾಳಿಗಳ ದಿಕ್ಕು ಹಾಗೂ ಪ್ರಮಾಣ ವ gE 
ಚಂಚಲ ಸ್ವರೂಪದ್ದಾ ಗಿರುತ್ತವೆ. ಕೆಲವೇ” ಸೆಕೆಂಡುಗಳ ಅಂತರದಲ್ಲಿ ಗಾಳಿಯ 
ವೇಗವು ed: ಮೂರು ಪಟ್ಟು ಬದಲಾವಣೆ ಹೊಂದುತ್ತದೆ. ಕಾಲಕ್ಕ ನುಗುಣ 


ಕಭಾ--೮ 


೫೮ *ರ್ನಾಟಕ ಭಾರತಿ 


ವಾಗಿ ಗಾಳಿದಿತೆಯಲ್ಲಿ ಬದಲಾವಣೆಯಾಗುವದಲ್ಲದೇ ಕೆಲವೊಮ್ಮೆ ಕ್ಷಣ ಕ್ಷಣಕ್ಕೂ 
ಬದಲಾಯಿಸುತ್ತದೆ. 


ಚಳಿಗಾಲದಲ್ಲಿ ಹೆಚ್ಚು ಒತ್ತಡ ಪ್ರದೇಶವಾದ ಸೈಬೇರಿಯಾದಿಂದ ಭಾರತ 
ಉಪಖಂಡಕ್ಕೆ ಗಾಳಿಗಳು ಬೀಸುತ್ತ ಇ ಬೇಸಿಗೆ ಕಾಲದಲ್ಲಿ ಹಿಂದೂಮಹಾಸಾಗರದ 
ಹೆಚ್ಚು ಒತ್ತ ಶೆ ಪ್ರದೇಶದಿಂದ ಭಾರತ ಉಪಖಂಡದ ದಿತೆಗೆ ಗಾಳಿಗಳು ಬೀಸುತ್ತವೆ. 
ಗಾಳಿಗಳ ಸರಾಸರಿ ವೇಗವು ಅಷ್ಟು ಹೆಚ್ಚಾಗಿರುವದಿಲ್ಲ. ಭಾರತದ ಪಶ್ಚಿಮ ಕರಾವಳಿ 
ಅದರಲ್ಲಿಯೂ ಸೌರಾಷ್ಟ್ರದಲ್ಲಿ ಹೆಚ್ಚು ವೇಗದ ಗಾಳಿಗಳು ಬೀಸುತ್ತವೆ. 
ಗಾಳಿಗಿರೆಣಿಗಳು 


ಕಳೆದ ಹಲವು ಶತಮಾನಗಳಿಂದ ಅನೇಕ ಬಗೆಯ ಗಾಳಿಗಿರಣಿಗಳು ವಿಕಸಿತ 
ಗೊಂಡಿವೆ. ಗಾಳಿ ವೇಗಮಾಷಕದಂತಹೆ ಸರಳ ಮಾದರಿಯಿಂದ ಮೊದಲುಮಾಡಿ 
ಅತಿ ಕಟ್ಟುನಿಟ್ಟಾದ ಪ್ರೇರಕ ಮಾದರಿಯವರೆಗೆ ಗಾಳಿಗಿರಣಿಗಳು ದೊರಕುವವು. 
ತಿರುಗಣೆ ಅಕ್ಷದ ತಿರುಗುವಿಕೆಯನ್ನವಲಂಬಿಸಿ ಗಾಳಿಗಿರಣಿಗಳನ್ನು ಎರಡು ಗುಂಪು 
ಗಳಲ್ಲಿ ವಿಂಗಡಿಸಬಹುದು. ೧) ಲಂಬಾಕ್ಷ ೨) ಕ್ರಿ ತಿಜಾಕ್ಷ. 


ಕ್ಸಿತಿಜಾಕ್ಷ್ನ ವರ್ಗದ ಗಾಳಿಗಿರಣಿಗಳಲ್ಲಿ ಡಚ್‌ ಗಾಳಿಗಿರಣಿಯು ಸುಪ್ರಸಿದ್ಧ 
ವಾಗಿಜೆ. ಇವುಗಳನ್ನು ನೀರೆತ್ತು ವ ಪಂಪುಗಳಿಗಾಗಿ ಅಥವಾ ಹಿಟ್ಟಿನ [hans 
ಗಾಗಿ ರಚಿಸಲಾಗಿವೆ. ಈ ಗಿರಣಿಗಳನ್ನು ಸಂಪೂರ್ಣವಾಗಿ ಕಟ್ಟಿಗೆಯಿಂದ ತಯಾರಿ 
ಸಲಾಗಿದ್ದು ಬಹಳ ದಕ್ಷ ತೆಯುಳ್ಳದ್ದಾಗಿದೆ. ಕೆಲ ಗಿರಣಿಗಳಂತೂ ಒಂದು ಶತಮಾನ 
ಕ್ಕಿಂತಲೂ ಹೆಚ್ಚು ಕಾಲ ಕೆಲಸಮಾಡುತ್ತವೆ. ಈಗ ಡೆನ್ಮಾರ್ಕ ದೇಶದಲ್ಲಿ ಹೆಗ್ಗು 
ರುತಾಗಿರುವ ವಿದ್ಯುಚ್ಛಕ್ತಿ ತಯಾರಿಸುವ ಗಿರಣಿಗಳನ್ನು ನಂತರ ನಿರ್ಮಿಸಲಾಯಿತು. 


ನೀರು ಪಂಪುಮಾಡಲು, ಬಹುದಳ ರೂಪದ ಗಾಳಿ ಗಿರಣಿಗಳನ್ನು ಅಮೆರಿಕೆ 
ಯಲ್ಲಿ ತಯಾರಿಸಲಾಯಿತು. ಕ್ಲಿತಿಜಾಕ್ಷದ ಆಧುನಿಕ ರೂಪದ ಗಿರಣಿಗಳು ೨,೩ 
ಅಥವಾ ೪ ಪ್ರೇರಕದಂತಹ ದಳಗಳುಳ್ಳ ಭ್ರಾಮಕದಿಂದ ಕೂಡಿದ್ದಾ ಗಿದ್ದು ವಾಯು 
ಚಲನಶಾಸ್ತ್ರದ ನಿಯಮದಪ್ರ ಕಾರ ರಚಿತವಾಗಿದೆ. ಈ ಬ್ರಹದಾಕಾರದ ಗಿರಣಿಗಳು 
ಬಹಳ ದಕ್ಷ ವಾಗಿದ್ದು ಈ ದಶಲಕ್ಷ ವ್ಯಾಟದವರೆಗೆ ನಿದ್ಕು ಚ್ಚ ಕ್ತಿ ಉತ್ಪಾದಿಸಲು 
ಉಪಯೋಗಿಸಲಾಗುತ್ತವೆ. ಕ್ರಿ ಕ್ಷಿಕಿಜಾಕ್ಷ 2 pCR ಇತ್ರೀಚಿನ ರೂನವನ್ನು 
ನೀರು ಪಂಪು ಮಾಡಲು ಉಪಯೋಗಿಸುವ ಸೇಲಗಿರಣಿಯಲ್ಲಿ ಕಾಣಬಹುದು. 


ಚೀನಾ ದೇಶದಲ್ಲಿ ಮೊದಲು ತಯಾರಿಸಿದ್ದ ಗಾಳಿ ಗಿರಣಿಯು ಲಂಜಾಕ್ಷದ್ದಾ 
ಗಿತ್ತು. ಈ ಶತಮಾನದ ಸಂಶೋಧನೆಯ ಫಲವಾಗಿ ಈಗ ಈ ಗಿರಣಿಗಳಲ್ಲಿ ಬಹಳ 
ಸುಧಾರಣೆಯಾಗಿದೆ. ಸಾವೋನಿನ್ಸ ನಮೂನೆಯ ಗಾಳಿ ಗಿರಣಿಗಳು ಕಟ್ಟಲು ಸರಳ 
ವಾಗಿದ್ದರೂ ದಕ್ಷತೆಯಲ್ಲಿ ಮಾತ್ರ ಹೀನವಾಗಿನೆ. ನೀರು ಪಂಪು ಮಾಡಲು ಇಂತಹ 


ve ಬ ಇ ಗಿರಿ 
3 ಇ 


ಗಾಳಿಶಕ್ತಿ ೫೯ 


ಗಿರಣಿಗಳು ಬಹಳ ಯೋಗ್ಯ ವಾಗಿವೆ. ಬೆಂಗಳೂರಿನ ಭಾರತೀಯ ವಿಜ್ಞಾ ನಸ ಸಂಸ್ಥೆ 
ತಯಾರು ಮಾಡಿದ ಇಂತಹ ಗಾಳಿ ಗಿರಣಿಯು ಬೆಂಗಳೂರಿನಿಂದ ೧೦೦ ಕಿಲೋ 
ಮೀಟರ ದೂರದಲ್ಲಿರುವ ಉಂಗ್ರಾದಲ್ಲಿ ಕಳೆದ ೪ ನರ್ಷಗಳಿಂದ ಕೆಲಸ ಮಾಡುತ್ತದೆ. 
“ಡಾರಿಯಸ' ಎಂಬ ಹೆಸರಿನ ಗಾಳಿಗಿರಣ್ಣಿ ಬಹಳ ಉತ್ತಮವಾಗಿದೆ. ಇಂಳಹ 
ಗಿರಣಿಗಳನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇತ್ತೀಚೆಗೆ ತಯಾರಿಸಲಾಗಿದ್ದು ೧೦-೧೫ 
ಕಿಲೋವಾಟ ವಿದ್ಯುಚ್ಚಕ್ತಿ ತಯಾರಿಸಲು ಉಪಯೋಗಿಸಲ್ಪಡುತ್ತವೆ. ಪಾಶ 
ಮಾತ್ಯ ದೇಶದ ಪೇಟಿಗಳಲ್ಲಿ ಇಂತಹ ಗಾಳಿ ಗಿರಣಿಗಳನ್ನು ಕೊಳ್ಳ ಬಹುದು. 


ಬೇರೆ ಶಕ್ತಿ ಸಂಪನ್ಮೂ ಲಗಳಿಗೆ ಸರ್ಯಾಯ ಶಕ್ತಿ ಮೂಲವೆಂದು ಗಾಳಿ ಶಕ್ತಿ 
ಯನ್ನು ಸರಿಗಡಿಸಲಾಗಿದೆಯಾದ್ದರಿಂದ ಅದು ಮಿತವ್ಮಯವಾಗಿದೆಯೊ ಹೇಗೆ 
ಎಂಬುದರ ಬಗ್ಗೆ ಪ್ರಶ್ನೆ ಏಳುವದು ಸಾಮಾನ್ಯವಾಗಿದೆ. ಈ ಪ್ರಶ್ನೆಗೆ ಉತ್ತರ 
ಅಷ್ಟು ಸುಲಭವಾಗಿಲ್ಲ ಗಾಳಿಶಕ್ತಿಯ ವಿನಿಯೋಗ ಶಕ್ತಿರೂಪಾಂತರ ಸಾಧನದ 
ಆಕಾರ ಮತ್ತು ಸ್ಥಾನದ ಮೇಲೆ ಮಿತವ್ಯಯತೆ ಅವಲಿಂಬಿಸಿದೆ. ಗಾಳಿಶಕ್ತಿಯ 
ಕೆಲ ವಿನಿಯೋಗಗಳಿಗೆ, ಕೆಲ ಅಳತೆಯ ಶಕ್ತಿಮಿತಿಗಳಿಗೆ ಗಾಳಿಗಳು ಬೀಸುವ 
ಪ್ರದೇಶದಲ್ಲಿ ಇವು ಮಿತವ್ಮಯವಾಗಿರುವವು. 


ಬೇರೆ ಶಕ್ತಿ ಮೂಲಗಳ ಕೂಡ ತುಲನೆ ಮಾಡುವಾಗ ಅರ್ಥಶಾಸ್ತ್ರದ ಎಲ್ಲ 
ಮುಖಗಳನ್ನು ಗಣನೆಗೆ ತಂದುಕೊಳ್ಳ ಬೇಕಾಗುವದು. ಮಾರುಕಟ್ಟೆಯ ಬೆಲೆ 
ಯಾವಾಗಲೂ ನಿಜಖೆಲೆಯನ್ನು ಪ್ರತಿನಿಧಿಸುವದಿಲ್ಲ. ನೀರು ಪಂಪು ಮಾಡಲು 
ಉಪಯೋಗಿಸಲು ವಿದ್ಯುತ್‌ ಶಕ್ತಿಗೆ ರಿಯಾಯತಿ ಬೆಲೆಯಿದೆ. ಇದಕ್ಕೆ ದೂರ 
ದೂರದವರೆಗೆ ವಿದ್ಯುತ್‌ ಶಕ್ತಿ ಸಾಗಿಸಲು ಹಾಕಿದ ತಂತಿಯಖರ್ಚು ಸೇರಿರುವದಿಲ್ಲ 
ಮತ್ತು ಶಕ್ತಿವ್ಯಯವೂ ಇದರಲ್ಲಿ ಸೇರಿರುವದಿಲ್ಲ. ಈಗ ದೊರೆಯುವ ಶಕ್ತಿ ಹೆಚ್ಚು 
ಭಾಗ ಬೇಗ ಬರಿದಾಗುವ ಮೂಲಗಳಿಂದ ಬರುವದನ್ನು ಗಣನೆಗೆ ತೆಗೆದುಕೊಂಡರೆ, 
ಗಾಳಿಶಕ್ತಿಯು ಪರ್ಯಾಯ ಶಕ್ತಿಮೂಲವಾಗಬಹುದೆಂದು ಅಪೇ ಕ್ಲೆಯಿದೆ. 


ಉಪಸಂಹಾರ: .- ಗಾಳಿ ಶಕ್ತಿಗೆ ಸಂಬಂಧವಾಗಿ, ಅವಲಂಬಾರ್ಹತೆ, ಕಾರ್ಯಾ 
ಚರಣೆಯ ಸಮಸ್ಯೆ ಮುಂತಾದ ಅನೇಕ ಸಂಗತಿಗಳ ಬಗ್ಗೆ ಯೋಚಿಸಬೇಕಾ 
ಗುವದು. ಈ ಶಕ್ತಿ ವಿನಿಯೋಗಕ್ಕೆ ಸಂಬಂಧಪಟ್ಟದ್ದು ಈ ಸಂದರ್ಭದಲ್ಲಿ ಅವು 
ಗಳನ್ನು ಪೂರ್ಣ ಪರೀಕ್ಷೆ ಮಾಡಬೇಕಾಗ ವದು. 

ಈಸ್ಸಿ ತಿಯಲ್ಲಿ ಪರ್ಯಾಯ ಶಕ್ತಿ ಮೂಲಗಳು ಕೂಡ ಎಲ್ಲದೃಷಿ ಯಿಂದ 
ಗಾಳಿಶಕ್ಕಿ ಯನ್ನು ತುಲಕೆ ಮಾಡುವದು ನ್ಯಾ ಯವಲ್ಲ. ಯಾಕೆಂದರೆ ಉಳಿದಶಕ್ತಿ 
ಮೂಲಗಳನ್ನು ಸಂಪೂರ್ಣವಾಗಿ ಹಾಗೂ ಕೊನೆಯವರೆಗೂ ಸ್ಕಾ ನಪಲ್ಲಟಗೊಳಿ 
ಸುವದು ಗಾಳಿಶಕ್ತಿಯ ಉದ್ದೇಶವಲ್ಲ. 


೬೦ ಕರ್ನಾಟಕ ಭಾರತಿ 


ಆದರೆ ಪರ್ಯಾಯ ಶಕ್ತಿಮೂಲರೂಪವಾಗಿ ಗಾಳಿಶಕ್ತಿಯು ಭರವಸೆ ನೀಡ 
ಬಲ್ಲದಾಗಿದೆ ಹಾಗೂ ಇಂದಿನ ಕೆಲ ವಿಶಿಷ್ಟ ವಿನಿಯೋಗಗಳಿಗಾಗಿ ಉಪಯೋಗಿಸ 
ಬಹುದಾಗಿದೆ. 


ಷಾರಿಭಾಷಿಕಪದಗಳು 


Explorers - ಅನ್ವೇಷಕರು 
Adventurers - ಸಾಹೆಸಿಗರು 

Steam engine - ಉಗಿಯಂತ್ರ 
Non-depletable - ಬರಿದಾಗಲಾರದ್ದು 
Develope - ವಿಕಸಿತಗೊಳಿಸು 
Kinetic energy - ಚಲನಶಕ್ತಿ 
Convection Currnets - ಪ್ರಚಲನ ಪ್ರವಾಹ 
Precession - ಭ್ರಮಣ 

Anemometer - ಗಾಳಿವೇಗಮಾಡಕ 
Sophisticated - ಕಟ್ಟು ನಿಟ್ಟಾದ 
Propeller - ಪ್ರೇರಕ 

Axis of notation - ತಿರುಗಣೆ ಅಕ್ಷ 
Perpendicular axis - ಲಂಬಾಕ್ಷ 
Horizontalaxis - ಕ್ಷಿಕಿಜಾಕ್ಷ 
Efficient - ದಕ್ಷತೆಯುಳ ದ್ದು 

Land mark - ಹೆಗ್ಗುರುತು 
Aerodynamics - ವಾಯು ಚಲನಶಾಸ್ತ್ರ 
Reliability - ಅವಲಂಬಾರ್ಹತೆ 


ಸದ್ಯದ ಹಾಗೂ ಭವಿಷ್ಯತ್ತಿನ ಶಕ್ತಿಯೋಜನೆ 


೨ ಐ. ಎಸ್‌. ಚಿತ್ತೆವಾಡಗಿ 


ಎಷ್ಟೋ ಶತಮಾನಗಳಿಂದ ನಿಸರ್ಗವು ತಯಾರಿಸಿದ ಪಳೆಯುಳಿಕೆ ಇಂಧನ 
ಗಳು ತೀವ್ರವಾಗಿ ಬರಿದಾಗುತ್ತಿರುವುದರ ಬಗ್ಗೆ ಇಂದು ಜಗತ್ತಿ ನಲ್ಲಿ ಕಳವಳ ಉಂಟಾ 
ಗಿದೆ. ಇತ್ತೀಚಿಗೆ ಹೊಸ ಹಾಗೂ ಪುನರುತ್ಪಾ ದಿಸಬಲ್ಲ ಇಂಧನ ಸಂಪನ್ಮೂಲಗಳ 
ಬಗ್ಗೆ ಮಾನವನು ಹೆಚ್ಚು ಆಸ ಸಕ್ತಿವಹಿಸುತ್ತಿದ್ದಾನೆ. ಈ ದಿಶೆಯಲ್ಲಿ ;. ಇನಾ 
ಬದ್ಧ ವಾದ ಕಾರ್ಯಕ ಕ್ರಮವು ಬಹು ಮುಖ್ಯ ವಾಗಿ. 


ಭಾರೆತದಂಥಹ ವಿಶಾಲ ದೇಶದಲ್ಲಿ ಶಕ್ತಿಯ ಬಹುಭಾಗ ಅಡಿಗೆಗೆ ವೆಚ್ಚ ವಾಗು 
ತ್ತದೆ. ಇದ್ದಲು ಮತ್ತು ಉರವಲು ಕಟ್ಟ ಗೆಗಳ ಅನಿಯಂತ್ರಿತೆ ಉಪಯೋಗ. ನಮ್ಮ 
ದೇಶದ ಅರಣ್ಯ ಸಂಪತ್ತನ್ನು ತ್ಯಾ ಪರಿಸರದ ಹವಾಗುಣದಲ್ಲಿ ಅಸಮಕೋಲ 
ನವನ್ನುಂಟು ಮಾಜ 

ಉದ್ಯ ಮಗಳ ಬೆಳವಣಿಗೆಗಾಗಿ ಪರಿಷ್ಕೃತ ಇಂಧನ ಹಾಗೂ ಕಲ್ಲಿದ್ದ ಲು ಇವುಗಳ 
ಅಭಿವೃ ದ್ರಿ ಮತ್ತು ಸಾಗಾಣಿಕೆಯು ತೀವ್ರಗತಿಯಲ್ಲಿ ಮುಂದೆ ಸ ಸಾಗಿಜೆ. ನೀರಾವರಿ 
ಯೋಜನೆಗಳಿಂದಾಗಿ ಪಂಪುಗಳ ಬಳಕೆ ಹೆಚ್ಚಾ ಗಿ ಸರ್ವಸಾಮಾನ್ಯ ವಾಗಿ ಶಕ್ತಿಯ 
ಬೇಡಿಕೆ ಮತ್ತು ಬಳಕೆಗಳಲ್ಲಿ ಅಪಾರ ವೃ ದ್ರ ಯಾಗಿದೆ. 


ಶಕ್ತಿಯ ಅಭಿವೃ ದ ಗಾಗಿ ಯೋಜನಾಬದ್ಧ ಕಾರ್ಯಕ್ರಮ ಮತ್ತು ಶಕ್ತಿಯ 
ಯೋಗ್ಯ ನಿತರಣೆ ಇವೆಲ್ಲ" ಇಂದಿನ ಅವಶ್ಯ ಕತೆಯಾಗಿನೆ. 


ಕಲ್ಲಿದ್ದ ಲಿನಿಂದ ಮೆಥನಾಲದಂತಹ ಸಂಶ್ಲೆ ಹಿತ ಇಂಧನವನ್ನು ತಯಾರಿಸುವ 
ಭಾರೀ ಉದ ಮಿಗಳೆನ್ನು ಪ್ರಾರಂಭಿಸುವದು. ಈಗಿನ ತುರ್ತು ಅವಶ್ಯ ಕತೆ. 
ಮೆಥೆನಾಲ ಇಂಧನವನ್ನು ಎಲ್ಲ ತರೆಹದ ಸಾಗಾಣಿಕೆ ವಾಹನಗಳಲ್ಲಿ ಉಪ ಸಯೋಗಿಸ 
ಬಹುದಾಗಿದೆ. ಎಲ್ಲ ಸಕ್ಕ ಕೆ ಕಾರಖಾನೆಗಳಲ್ಲಿಯೂ ಕಾಕಂಬಿ (ಉ1200ದಿಂದ 
ಇಥೈ ಲ ಆಲ್ಕೊ ಹಾಲ ತಯಾರಿಸುವ ಸೌಕರ್ಯಗಳನ್ನು ಒದಗಿಸಬೇಕು. 
ಮತ್ತು ಗಹ ಹೆಚ್ಚು ಹೆಚ್ಚು ಸಕ್ಕರೆ ಖಾರಕಾನೆಗಳನ್ನು ಪ್ರಾರಂಭಿಸಬೇಕು. 
ಇಥೈ ಲ ಅಲೊ ಹಾಲನ್ನು, ಕೆಲ "ಉದ ಮಗಳಲ್ಲಿ ಹಾಗೂ ಸಾಗಾ ವಾಹನಗಳಲ್ಲಿ 


ಇಂಥಫವಾಗಿ ಉಪಯೋಗಿಸಬಹುದು. 
೬೧ 


೬೨ ಕರ್ನಾಟಕ ಭಾರತಿ 


ವನೀಕರಣದ ಕಾರ್ಯಕ್ರಮವನ್ನು ಹೆಚ್ಚು ತುರ್ತಾಗಿ ಕೃಕೊಳ್ಳಬೇಕು. 
ಅದರಲ್ಲಿಯೂ ಹೆಚ್ಚು ಕಾರ್ಬೊೋದಕ ನೀಡುವ ಗಿಡಗಳನ್ನು ನೆಡಬೇಕು. 

ಪ್ರತಿ ಹಳ್ಳಿಯಲ್ಲಿ ಸಾರ್ವಜನಿಕ ಶೌಚಾಲಯ; ಡೇರಿ ಫಾರ್ಮು ಹಾಗೂ 
ಕೋಳಿ ಫಾರ್ಮುಗಳನ್ನು ವ್ಯವಸ್ಥಿ ತವಾಗಿ ಬೆಳಿಸಿ ಅಲ್ಲಿಯ ವಿಸರ್ಜಕ ಹಾಗೂ ಕಸ 
ವನ್ನು ವ್ಯವಸ್ಥಿ ತವಾಗಿ ಒಟ್ಟುಗೂಡಿಸಿ ಆಯಾ ಹಳ್ಳಿಗೆ ಸಾಕಾಗುವಷ್ಟು ಜೈವಿಕ 
ಅನಿಲವನ್ನು ಉತ್ಪಾದಿಸಬಹುದು. ಈ ಜೈವಿಕ ಅನಿಲವನ್ನು ಅಡಿಗೆಗಾಗಿಯೂ 
ಇಲ್ಲವೆ ವಿದ್ಯುತ್‌ ಉತ್ಪಾ ದನೆಗಾಗಿಯೂ ಬಳಸಬಹುದು. ಒಕ್ಕಲತನದ ಕಸದಿಂದ 
ಉತ್ಪಾದಿಸಬಲ್ಲ ಜೈವಿಕ ಅನಿಲವನ್ನು ನೀರೆತ್ತುವ ಪಂಪುಗಳಿಗಾಗಿ ಉಪಯೋಗಿಸ 


ಬಹುದಾಗಿದೆ. BRE 


ಕನ್ನಡಾನುವಾದ : ರಾ. ಮ. ದೀಕ್ಷಿತ 
ಪಾರಿಭಾಷಿಕ ಪದಗಳು 


Fossil fuels — ಪಳೆಯುಳಿಕೆ ಇಂಧನಗಳು 

Renewable — ಪುನರುತ್ಬಾದಿಸಬಲ್ಲ 

Planned approach — ಯೋಜ ನಾಬದ್ದ ಕಾರ್ಯಕ್ರಮ 
Synthetic — ಸಂಶ್ಲೇಷಿತ 

Molasses — ಕಾಕಂಬಿ 

Aforestation — ವನೀಕರಣ 

Carbohydrate — ಕಾರ್ಬೋದಕ 

Biogas — ಜೈವಿಕ ಅನಿಲ 

Wa'er pumps — ನೀರೆತ್ತುವ ಪಂಪು 


pe 


ನಮ್ಮ ದೇಶದಲ್ಲಿ ಶಕ್ತಿಯ ಬಳಕೆ 
ಮತ್ತು ಆರ್ಥಿಕ ಅಭಿವೃದ್ಧಿ 


9 ಡಾ. ಎಂ. ಸಿ. ಕೊಡ್ಲಿ. 


ದೇಶದ ಆರ್ಥಿಕ ಅಭಿವೃದ್ಧಿಗೆ ಶಕ್ತಿಯು ಅತ್ಯಾವಶ್ಯಕವಾಗಿದೆ. ಯಾವುದೆ 
ದೇಶವು ಆರ್ಥಿಕವಾಗಿ ಅಭಿವೃ ದ್ರಿ ಯಾಗುತ್ತ ಹೋದಂತೆ ಆ 'ನೀಶದಲ್ಲಿ ಪ ಕ್ರತಿವ್ಯಕ್ತಿಯ 
ಸರಾಸರಿ ಶಕ್ತಿಯ ಬಳಕೆಯು ಹೆಚ್ಚುತ್ತಾ ಹೋಗುತ್ತದೆ. ಆದ್ದರಿಂದ ಟ್‌ 
ವ್ಯಕ್ತಿಯ ಸರಾಸರಿ ಶಕ್ತಿಯ ಬಳಕೆಯನ್ನು ನಾವು ಆ ದೇಶದ ಆರ್ಥಿಕ ಅಭಿನೃದ್ಧಿಯ 
ಅಳತೆಗೋಲಾಗಿ ಉಪಯೋಗಿಸಬಹುದು. ಆರ್ಥಿಕವಾಗಿ ಮುಂದುವರಿದ ಯುರೋ- 
ಪಿನ ಅಥವಾ ಉತ್ತರ ಅಮೇರಿಕಾ ದೇಶಗಳಲ್ಲಿ ವೃಕ್ತಿಯ ಸರಾಸರಿ ಶಕ್ತಿಯ ಬಳಕೆ 
ಹೆಚ್ಚಾಗಿರುತ್ತದೆ. ಅದೇ ರೀತಿಯಾಗಿ ಆರ್ಥಿಕವಾಗಿ ಹಿಂದುಳಿದ ಏಶಿಯಾ ಅಥವಾ 
ಆಫ್ರಿಕಾ ದೇಶಗಳಲ್ಲಿ ವ್ಯಕ್ತಿಯ ಸರಾಸರಿ ಶಕ್ತಿಯ ಬಳಕೆಯು ಅತೀ ಕಡಿಮೆ ಇರು 
ತ್ತದೆ. ನಮ್ಮ ದೇಶದಲ್ಲಿ ವ್ಯಕ್ತಿಯ ಸರಾಸರಿ ಶಕ್ತಿಯ ಬಳಕೆಯು ಸುಮಾರು ೨೦೦ 
ಕೇಜಿ ಕಲ್ಲಿದ್ದಲಿಯಷ್ಟು ಆಗುತ್ತದೆಯೆಂದು ಅಂದಾಜು ಮಾಡಲಾಗಿದೆ. ಅಂದರೆ 
ನಮ್ಮ ದೇಶದಲ್ಲಿ ನಾವು ಒಂದು ವರುಷದಲ್ಲಿ ಉಪಯೋಗಿಸುವ ಒಟ್ಟು ಶಕ್ತಿಯನ್ನು 
ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಪ್ರ ತಿಯೊಬ್ಬ ನ್ಯ ಕ್ತಿಯು ಬಳ 
ಜವ ಶಕ್ತಿಯ ಆಮಿಂ ನಮಗೆ ತಿಳಿಯುತ್ತದೆ. ed ವೇಳೆ ನಮ್ಮ ದೇಶದಲ್ಲಿ 
ನಾವು ಕೇವಲ ಕಲ್ಲಿದ್ದಲಿಯನ್ನಷ್ಟೇ ಬಳಸಿದರೆ ನಾವುಪ್ರತಿಯೊಬ್ಬವ್ಯಕ್ಕಿ ಗೆ ಸುಮಾರು 
೨೦೦ ಕೇಜಿ ಯಷ್ಟು ಕಲ್ಲಿದ್ದಲಿಯನ್ನು ಉತ್ಸಾ ದಿಸಬೇಕಾಗುತ್ತಜಿಯೆಂದು ನಾವು 
ಹೇಳಬಹುದು. ಮುಂದುವರಿದ ದೇಶವಾದ ಆತಂಕ ಸಂಯುಕ್ತ ಸಂಸ್ಥಾ ನ 
ದಲ್ಲಿ ವ್ಯಕ್ತಿಯ ಸರಾಸರಿ ಶಕ್ತಿಯ ಬಳಕೆಯು ೧೧೫೦೦ ಕೇಜಿ ಕಲ್ಲಿದ್ದಲಿಯಷ್ಟು 
720 ಇಂಗ್ಲಂಡ ದೇಶದಲ್ಲಿ "ಅದು ೫೦೦೦ ಕೇಜಿ ಎಂದೂ, ಮತ್ತು ಜಪಾನ ದೇಶ 
ದಲ್ಲಿ ೩೬೦೦ ಕೇಜಿ ಎಂದೂ ಅಂದಾಜು ಮಾಡಲಾಗಿದೆ. 

ನಮ್ಮ ದೇಶದಲ್ಲಿ ಒಟ್ಟು ಶಕ್ತಿಯ ಬಳಕೆಯು ೧೯೫೩-೫೪ ರಲ್ಲಿ ೧೯ ಕೋಟ 
ಟಿನ್‌ ಕಲ್ಲಿದ್ದಲಿಯೆಷ್ಟು ಇದ್ದರು ೧೯೭೮-೭೯ ರಲ್ಲಿ ಅದು ೫೦ ಕೋಟ 'ಟಿನ್‌ ಮುಟ್ಟಿ 
ತೆಂದು ಅಂದಾಜು ಮಾಡಲಾಗಿದೆ. ಯಾವುದೇ ದೇಶವು ಆರ್ಥಿಕವಾಗಿ ಯಂದು. 
ರಿಯುತ್ತಾ ಹೋದಂತೆ ಶಕ್ತಿಯನ್ನು ಹೆಚ್ಚಾ ಗಿಬಳಸುವ ರಂಗಗಳಾದ ಸಾರಿಗೆ ಮತ್ತು 

೬೩ 


೬೪ ಕರ್ನಾಟಕ ಭಾರತಿ 


ಉದ್ದಿ ಮೆಗಳು ಬೆಳೆಯುತ್ತಾ ಹೋಗುತ್ತವೆ. ಅದೇ ರೀತಿಯಾಗಿ ಸೆಗರಿಕರಣವೊ 
ಹೆಚ್ಚು ತ್ಮಾ ಹೋಗುತ್ತದೆ. ನಗರಗಳಲ್ಲಿರುವ ಜನರು ಗ್ರಾಮೀಣ ಪ್ರದೇಶದ ಜನ 
ರಿಗಿಂತ ಹೆಚ್ಚು ಶಕ್ತಿಯನ್ನು ಬಳಸಬೇಕಾಗುತ್ತದೆ. 


ನಮ್ಮ "ರೇಶದಲ್ಲಿ ಸಂಚವಾರ್ಷಿಕ ಯೋಜನೆಗಳ ಮುಖಾಂತರ ದೇಶದ ಆರ್ಥಿಕ 
ಅಭಿವೃದ್ಧಿ ಯನ್ನು ಸಾಧಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಮೊದಲನೆಯ ಪಂಚ 
ಪಾರಕ "ಯೋಜನೆಯನ್ನು ನಾವು ನ ರಿ ಕಾರ್ಯಗತಗೊಳಿಸಿದೆವು. ಅಂದಿ 
ನಿಂದ ಮುಂದೆ ನಾವು ಅನೇಕ ಪಂಚವಾರ್ಷಿಕ ಯೋಜನೆಗಳನ್ನು ಕೆ ಕೃ ಕೊಂಡು ಈಗೆ. 
ನಾವು ಆರನೆಯ ಪಂಚವಾರ್ಷಿಕ ಯೋಜನೆಯ ಕೊನೆಯ ವರುಷದಲ್ಲಿದ್ದೇವೆ. ಈ 
ಅವಧಿಯಲ್ಲಿ ನಮ್ಮ ದೇಶದಲ್ಲಿಯ ಒಟ್ಟು ಶಕ್ತಿಯ ಬಳಕೆಯು ನಮ್ಮ ದೇಶದಲ್ಲಿಯ 
ಒಟ್ಟು ರಾಷ್ಟ್ರೀಯ ಉತ್ಪಾದನೆಯ ಹೆಚ್ಚಳಕ್ಕಿಂತ ತೀವ್ರಗತಿಯಲ್ಲಿ ಮುಂದುವರಿಯಿ 
ತೆಂದು ಹೇಳಬಹುದು. ಕೆಳಗಿನ ತಃಖ್ತೆ ೧ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಉತ್ಪಾದ 
ನೆಯ ಹೆಚ್ಚಳ ಹಾಗೂ ದೇಶದಲ್ಲಿಯ ಶಕ್ತಿಯ ಬಳಕೆಯಲ್ಲಿಯ ಹೆಚ್ಚಳದ ತುಲನಾ 
ತ್ಮಕ ಕಲ್ಪನೆಯನ್ನು ಕೊಡುತ್ತದೆ. 


ತಃಖ್ತೆ ೧ 
(ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಹಾಗೂ ಶಕ್ತಿಯ ಬಳಕೆಯಲ್ಲಿಯ ಹೆಚ್ಚಳ) 
ಯೋಜನೆ ಅವಧಿ ದೇಶದ ಸರಾಸರಿ ದೇಶದ ಸರಾಸರಿ 
ಆರ್ಥಿಕ ಅಭಿವೃದ್ಧಿ ಶಕ್ತಿಯ ಬಳಕೆಯ 
ಹೆಚ್ಚಳ 
ಮೊದಲನೆಯ ೧೯೫೧-೫೬ ೩.೫೪ ಹಲ, 
ಎರಡನೆಯ ೧೯೫೬-೬೧ ೪.೧೧ ೧೦.೬೦ 
ಮೂರನೆಯ ೧೯೬೧-೬೬ ೨.೬೦ ೨.೧೮ 
ವಾರ್ಷಿಕ ಯೋಜನೆಗಳು ೧೯೬೬೨೬೯ ೪.೦೮ ೧೦.೯೬ 
ನಾಲ್ಕನೆಯ ೧೯೬೯-೭೪ ೩.೪೭ ೬.೨೭ 
ಐದನೆಯ ೧೯೭೪-೭೮ ೪.೪೭ ೮.೦೮ 


ಮೇಲಿನ ಅಂಕಿ ಸಂಖ್ಯೆಗಳಿಂದ ನಮ್ಮ ದೇಶದಲ್ಲಿ ಶಕ್ತಿಯ ಬಳಕೆಯು ಕಳೆದ 
ಸುಮಾರು ೩೦ ವರುಷಗಳಲ್ಲಿ ನಮ್ಮ ದೇಶದ ಆರ್ಥಿಕ ಅಭಿವೃ ದ್ವಿಯ ಗತಿಗಿಂತ 
ಹೆಚ್ಚಾಗಿದೆಯೆಂದು ತಿಳಿದು ಬರುತ್ತ ದೆ. ಅಂದರೆ ಈ ಅವಧಿಯಲ್ಲಿ ದೇಶದ ಉತ್ಪಾ 
ದನೆಯು ಶೇಕಡಾ ಒಂದರಷ್ಟು ಹೆಚ್ಚಾ ದರೆ ದೇಶದ ಶಕ್ತಿಯ ಬಳಕೆಯು ಶೇಕಡಾ 
ಎರಡರಷ್ಟು ಹೆಚ್ಚಾದ ಹಾಗಾಯಿತು. ದೇಶದ ಉತ್ಪಾ ದನೆಯ ಗತಿಯದುಪ್ಪ ಟ್ಪ್ಪ 
ನಷ್ಟು ಶಕ ಯ ತೇಳಡಾ ಬಳಕೆಯು ನಮ್ಮ ದೇಶದಲ್ಲಿ ಹೆಚ್ಚುತ್ತಾ ನಡೆದಿದೆ ಎಂಡು 


ಶಕ್ತಿಯ ಬಳಕೆ ಮತ್ತು ಆರ್ಥಿಕ ಅಭಿವ ದ್ಧಿ ೬೫ 


ನಾವು ಹೇಳಬಹುದು. ಆದ್ದರಿಂದ ನಮ್ಮ ದೇಶವು ಆರ್ಥಿಕವಾಗಿ ಅಭಿವೃ ದ್ರಿ ಯಾಗುತ್ತ 
ಹೋದಂತೆ ಶಕ್ತಿಯ ಉಪಯೋಗವೂ 'ತೀವ್ರಗತಿಯಿಂದ ಬೆಳೆಯತ್ತಾ "ಹೋಗುತ್ತ ಜಿ 


ಮುಂದುವರಿದ ದೇಶಗಳಲ್ಲಿ ಶಕ್ತಿಯ ಬಳಕೆಯು ಬೆಳೆಯುವ ಗತಿಯು ಜೀಶದ 
ಆರ್ಥಿಕ ಅಭಿವೃದ್ಧಿಯ ಗತಿಗಿಂತ ಕಡಿಮೆ ಇರುತ್ತದೆ. ಯಾಕೆಂದರೆ ಅಭಿವೃದ್ಧಿ 
ಹೊಂದಿದ ದೇಶಗಳಲ್ಲಿ ಈಗಾಗಲೆ ಸಾಕಷ್ಟು ಶಕ್ತಿಯನ್ನು ಬಳಸುತ್ತಿ ದ್ದು ಮುಂದೆ 
ಅದು ಬೆಳೆಯುವ ಗತಿಯು ಕಡಿಮೆಯಿರುತ್ತ: ದೆ. ಆದರೆ ಅಭಿವೃದ್ಧಿ ಹೊಂದುತ್ತಿ ರುವ 
ಭಾರತದಂಥಹ ದೇಶಗಳಲ್ಲಿ ಶಕ್ತಿಯ ಬಳಕೆಯ ಬೆಳವಣಿಗೆಯ ಗತಿಯು ತಿವ್ರವಾಗಿ 
ರುತ್ತದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಈಗ ಶಕ್ತಿಯ ಉಸಯೋಗವು 
ಹೆಚ್ಚಾಗಿ ಬೇಕಾದ ಸಂದರ್ಭದಲ್ಲಿಯೇ ಜಗತ್ತಿ ನಲ್ಲಿಯ ಸಂಪನ್ಮೂಲಗಳ ಕೊರತೆ 
ಯುಂಟಾಗಿದ್ದುದು ಈ ದೇಶಗಳಿಗೆ ಒಂದು ದೊಡ್ಡ ಸಮಸ್ಯೆಯಾಗಿದೆ. 


ನಮ್ಮ ದೇಶದ ಶಕ್ತಿಯ ಬಳಕೆಯ ನಮೂನೆ 


ನಮ್ಮ ದೇಶದಲ್ಲಿ ಶಕ್ತಿಯ ಬಳಕೆಯಲ್ಲಿ ಹೆಚ್ಚಳವಾಗುವದರ ಜೊತೆಗೆ ಶಕ್ತಿ ಯು 
ಮಿಶ ದಲ್ಲಿಯೂ ಬದೆಲಾವಣೆಯಾಗಿರುವದನ್ನು ನಾ ನಾವು ಕಂಡು ಕೊಳ್ಳಬಹುದು. 
ಕಲ್ಲಿದ್ದಲು, ಎಣ್ಣೆ, ನೈಸರ್ಗಿಕ ಅನಿಲ ವಿದ್ಯುತ್‌ ಇವುಗಳನ್ನು ವಾಣಿಜ್ಯ ಶಕ್ತಿಯ 
ಮೂಲಗಳೆಂದೂ ಹಾಗೂ ಶಗಣಿ,ಕಟ್ಟಿಗೆ ಮತ್ತು ಬೇಸಾಯದ ಕಸವನ್ನು ವಾಣಿಜ್ಯ 
ರಹಿತ ಶಕ್ತಿಯ ಮೂಲಗಳೆಂದು ವಿಂಗಡಣೆಮಾಡುತ್ತಾರೆ. ಕಲ್ಲಿದ್ದಲು ಎಣ್ಣೆ ಮತ್ತು 
ವಿದ್ಯುತ್‌ನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಿ ಮಾರುವದರಿಂದ ಅವುಗಳನ್ನು 
ವಾಣಿಜ್ಯ ಶಕ್ತಿಯ ಮೂಲಗಳೆಂದು ಕರೆಯಲಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ 
ಜನರು ಶಗಣಿ ಮತ್ತು ಕಟ್ಟಿಗೆಗಳನ್ನು ಹಣಕೊಟ್ಟು ಕೊಂಡುಕೊಳ್ಳದೆ ಸುಕ್ಕಟಿ 
ಯಾಗಿ ಸಂಗ್ರಹಣೆ ಮಾಡುವುದರಿಂದ ಅವುಗಳನ್ನು ವಾಣಿಜ್ಯ ರಹಿತ ಶಕ್ತಿಯ 
ಮೂಲಗಳೆಂದು ಕರೆಯಲಾಗುತ್ತದೆ. 

ನಮ್ಮ ದೇಶದಲ್ಲಿ ೧೯೫೩-೫೪ ರಲ್ಲಿ ಒಟ್ಟು ಶಕ್ತಿಯ ಬಳಕೆಯಲ್ಲಿ ವ.ಣಿಜ್ಯ 
ರಜತ ಶಕ್ತಿಯ ಭಾಗವು ಶೇಕಡಾ ೬೮ ರಷ್ಟು ಇದ್ದದು ಈಗ ಶೇಕಡಾ ೪೦ಕ್ಕೆ ಇಳಿದಿದೆ 
ಯೆಂದು ಅಂದಾಜು ಮಾಡಲಾಗಿದೆ. ವಾಣಿಜ್ಯ ಶಕ್ತಿಯ ಭಾಗವು ಹೆಚ್ಚು 
ಹೋಗಿದೆ. ವಾಣಿಜ್ಯ ಶಕ್ತಿಯ ಬಳಕೆಯನ್ಲಿಯೂ ಸಹಿತ ಬೇರೆ ಬೇರೆ ಶಕ್ತಿಯ ಹಃ” 
ಗಳು ಕಳೆದ ೩೦ ವರುಷಗಳಲ್ಲಿ ಬದಲಾಗಿವೆ. ೧೯೫೩ ರ ವಾಣಿಜ್ಯ ಶಕ್ತಿಯಲ್ಲಿ 
ಕಲ್ಲದ್ದ ಲಿಯ ಪಾತ್ರ ಪ್ರಧಾನವಾಗಿತ್ತು. ಆದರೆ ೧೯೭೦ ರ ಸುಮಾರಿಗೆ ಕಲ್ಲಿದ್ದಲಿಯ 
ಬದಲಾಗಿ ಎಣ್ಣಿಯು ಪ್ರಧಾನ ಪಾತ್ರ ವಹಿಸಿತು. 

೧೯೭೯-೮೦ ರಲ್ಲಿ ನಮ್ಮ ದೇಶದಲ್ಲಿ ೧೦.೪ ಕೋಟ ಟನ್‌ ಕಲ್ಲಿದ್ದ ಲಿಯನ್ನು 
೩ ಕೋಟ ಟನ” ಎಣ್ಣಿ ಯನ್ನು ಮತ್ತು ೧೦.೪ 1೭೪೫/11 ವಿದ್ಯು ತ್‌ನ್ನು "ಉಪಯೆ. 


ಕಭಾ-೯ 


೬೬ ಕರ್ನಾಟಕ ಭಾರತಿ 


ಗಿಸಲಾಗಿದೆಯೆಂದು ಅಂದಾಜು ಮಾಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜನರು 
ಶಗಣೆ ಕಟ್ಟಗೆ ಮತ್ತು ಬೇಸಾಯದ ಕಸವನ್ನು ಉಪಯೋಗಿಸುತ್ತಾರೆ. ಇತ್ತಿತ್ತಲಾಗಿ 
ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಗ್ರಾಮೀಣ ಪ್ರದೇಶದ ಜನರು 
ಶಕ್ತಿಯ ಕೊರತೆಯನ್ನು ಅನುಭವಿಸಬೇಕಾಗಿದೆ ಜನಸಂಖ್ಯೆ ಬೆಳೆದಂತೆ ಅರಣ್ಯಗಳು 
ನಾಶವಾಗಿ ಕಟ್ಟಿಗೆಯ ಅಭಾವ ತಲೆದೋರಿದೆ. 
ವಿವಿಧ ರಂಗಗಳಲ್ಲಿ ಶಕ್ತಿಯ ಬಳಕೆ 

ವಾಣಿಜ್ಯ ಶಕ್ತಿಯೂ ಹೆಚ್ಚಾಗಿ ಉದ್ದಿಮೆ ಮತ್ತು ಸಾರಿಗೆ ರಂಗಗಳಲ್ಲಿ ಬಳಕೆ 
ಯಾಗುತ್ತದೆ. ವಾಣಿಜ್ಯ ಶಕ್ತಿಯಲ್ಲಿ ಎಣ್ಣೆಯ ಭಾಗವು ಶೇಕಡಾ ೫೦ ರಷ್ಟು ಇರುವ 
ದರಿಂದ ಮತ್ತು ನಾವು ಎಣ್ಣೆಯನ್ನು ಅಮದು ಮಾಡಿಕೊಳ್ಳಲು ಕೋಟಿಗಟ್ಟಲೆ 
ಹಣವನ್ನು ಖರ್ಚುಮಾಡುವದರಿಂದ ಎಣ್ಣೆಯ ಉಪಯೋಗವನ್ನು ನಾವು ಆದಷ್ಟು 
ಕಡಿಮೆ ಮಾಡಬೇಕಾಗಿದೆ. 


ತಃ ಖ್ರೆ. ೨. 

ಏವಿಧ ರಂಗಗಳಲ್ಲಿ ವಾಣಿಜ್ಯ ಶಕ್ತಿಯ ಬಳಕೆ (ಶೇಕಡಾ ಪ ಜಾ 

ರಂಗಗಳು ವಿದ್ಯು ತ್‌ ಕಲ್ಲಿದ್ದ ಅ ಎಣ್ನೆ ಒಟ್ಟು ವಾಣಿಜ್ಯ ಶಕ್ತಿ 
ಗೃಹ ಬಳಕೆ ೯.೧ ೫.೮. : ' ೨೦.೩ ೧೩.೭ 
ಬೇಸಾಯ ೧೪.೨ ಜಮ ೧೩.೭ ೧೦.೬ 
ಉದ್ದಿಮೆ ೬೩.೮ ೭೩.೪ ೬.೪ ° ತಿಲ.೫ 
ಸಾರಿಗೆ ೩.೧ ೧೮.೦ ೫೫.೪ ೩೧.೭ 
ಬೇರಿ ೯.೮ ೨.೮ ೪.೨ ೫.೫ 
ಒಟ್ಟು ೧೦೦.೦ ೧೦೦.೦ ೧೦೦.೦ ೧೦೦.೦ 


ಮೇಲಿನ ತಃಖ್ತೆಯ ಪ್ರಕಾರ ಶೇಕಡಾ ೭೦ ರಷ್ಟು ವಾಣಿಜ್ಯ ಶಕ್ತಿಯ ಉದ್ದಿಮೆ 
ಮತ್ತು ಸಾರಿಗೆ ರಂಗಗಳಲ್ಲಿ ಬಳಕೆಯಾಗುತ್ತದೆ. ಬೇಸಾಯ ರಂಗದಲ್ಲಿ ವಾಣಿಜ್ಯ 
ಶಕ್ತಿಯ ಒಳಕೆಯು ಕೇವಲ ಶೇಕಡಾ೧೧ ರಷ್ಟು ಮಾತ್ರ. ಗೃಹ ಬಳಕೆಯಲ್ಲಿ 
ವಾಣಿಜ್ಯ ಶಕ್ತಿಯ ಭಾಗವು ಶೇಕಡಾ ೧೪ರಷ್ಟು. ಇದು ಅಲ್ಲದೆ ಅರ್ಧದಷ್ಟು ಎಣ್ಣೆ ಯ 
ಬಳಕೆಯು ಸಾರಿಗೆ ರಂಗದಲ್ಲಿಯೇ ಆಗುತ್ತ 3 ಆದ್ದ ರಿಂದ ನಾವು ಎಣ್ಣೆ ಯ ಉಪ 
ಯೋಗನನ್ನು ಕಡಿಮೆ ಮಾಡಬೇಕಾದರೆ. ಸಾರಿಗೆ ರೆಂಗದ ಪುನರ್‌ ಯೋಜನೆ 
ಯಿಂದ ಮಾತ್ರ ಅದು ಸಾದ್ಯ. 
ಶಕ್ತಿಯ ಬಳಕೆಯ ಉಪಾಯ 


ಯಾವುದೇ ದೇಶದ ಶಕ್ತಿಯ ಬಳಕೆಯ ಉಪಾಯವು ಆ ದೇಶದ ಶಕ್ತಿಯ 
ಸಂಪನ್ಮೂಲಗಳನ್ನು ಅವಲಂಬಿಸಿದೆ. ನಮ್ಮ ದೇಶದಲ್ಲಿ ಕಲ್ಲಿದ್ದಲಿ ಮತ್ತು ಜಲ 


ಶಕ್ತಿಯ ಬಳಕೆ ಮತ್ತು ಆರ್ಥಿಕ ಅಭಿವೃದ್ಧಿ ೬೭ 


ವಿದ್ಯುತ್‌ ಶಕ್ತಿಗಳ ಸಂಪನ್ಮೂ ಲನಗಳು ದೊಡ್ಡ ಪ್ರಮಾಣದಲ್ಲಿದ್ದು ಎಣ್ಣೆಯ 
ಸಂಪನ್ಮೂಲಗಳು ಕಡಿಮೆ ಪ್ರಮಾಣದಲ್ಲವೆ ಆದ್ದರಿಂದ ವಾಣಿಜ್ಯ ಶಕ್ತಿಯ ರಂಗದಲ್ಲಿ 
ನಾವು ಎಣ್ಣೆಯ ಉಪಯೋಗವನ್ನು ಕಡಿಮೆ ಮಾಡಿ ಕಲ್ಲಿದ್ದಲಿ ಮತ್ತು ವಿದ್ಮುತ್‌ಗಳ 
ಉಪಯೋಗವನ್ನು ಹೆಚ್ಚಿಸಬೇಕು. ನಾವೀಗ ಪರದೇಶಗಳಿಂದ ಎಣ್ಣೆಯನ್ನು 
ಆಮದು ಮಾಡಿಕೊಳ್ಳುತ್ತಿದ್ದು ವರುಷಕ್ಕೆ ಸುಮಾರು ೫೫೦೦ ಕೋಟ ರೂಪಾಯಿಗ 
ಳಷ್ಟು ವಿದೇಶಿ ವಿನಿಮಯವನ್ನು ಎಣ್ಣೆ. ಆಮದಿಗಾಗಿ ವೆಚ್ಚ ಮಾಡುತ್ತಿದ್ದೇವೆ. 
ಎಣ್ಣಿ ಯ ಬಳಕೆಯನ್ನು ಕಡಿಮೆ ಮಾಡುವದರ ಜೊತೆಗೆ ಎಣ್ಣೆ ಯ ಉತ್ಪಾ ದನೆ 

ಯನ್ನೂ ನಾವು ಹೆಚ್ಚಿ ಸಬೇಕಾಗಿದೆ. ಈ ದಿಸೆಯಲ್ಲಿ ಈಗ ನಮ್ಮ ದೇಶ ಸಲ 

ಪ್ರಗತಿಯನ್ನು ಸಾಧಿಸದೆ ನಾವು ಹೇಳಬಹುದು. 


ನಾವು ವಾಣಿಜ್ಯ ಶಕ್ತಿಯ ರಂಗದಲ್ಲಿ ಎಣ್ಣೆಯ ಉಪಯೋಗವನ್ನು ಕಡಿಮೆ 
ಮಾಡಿ ಕಲ್ಲಿದ್ದಲಿ ಹಾಗೂ ವಿದ್ಯುತ್‌ಗಳ ಬಳಕೆಯನ್ನು ಹೆಚ್ಚು ಮಾಡಬೇಕಾದರೆ 
ಅವುಗಳ ಉತ್ಪಾದನೆಯನ್ನೂ ನಾವು ಹೆಚ್ಚಿ ಸಬೇಕಾಗುತ್ತದೆ. ಆದ್ದರಿಂದ ಆರನೆಯ 
ಪಂಚವಾರ್ಹಿಕ ಯೋಜನೆಯ ಕೊನೆಯ ವೇಳೆಗೆ ಕಲ್ಲಿದ್ದಲಿಯ ಉತ್ಪಾ ದನೆಯಂ 
ನಮ್ಮ ದೇಶದಲ್ಲಿ ೧೬.೫ ಕೋಟ ಟನ್‌ ಮುಟ್ಟುವ ಸಂಯಿಜಿ: ಅದೇ Rn 
ಅಕಕ ಹೋಜನೆಯು ವಿದ್ಯುತ್‌ ಉತ್ಪಾ 'ದನೆಯ ಹೆಚ್ಚ ಳದ ಗುರಿಯನ್ನು 
ಹೊಂದಿದೆ. ನಮ್ಮ ದೇಶದಲ್ಲೀಗ ಜಟ್ಟು ವಿದ್ಯು ಈ ಉತ್ಪಾ ದನೆಯಲ್ಲಿ ಉಷ್ಣವಿದ್ಕು- 
ಚ್ಛ ಕ್ರೈ, ಜಲವಿದ್ದುಚ್ಛ ಕ್ತಿ ಹಾಗೂ ಅಣು ನಿದ್ಮುಚ್ಛ ವ್‌ ಗಳ ಪ್ರಮಾಣಗಳು ಅನು 
ಕ್ರಮವಾಗಿ Sk, ೫೮, ಶೇಕಡಾ ೩೯ ಮತ್ತು “ಕಡಾ ೩ ರಷ್ಟು ಇವೆಯೆಂದು 
ಅಂದಾಜು ಮಾಡಲಾಗಿದೆ. ಜಲ ವಿದ್ಯು ಚ್ಛ ಕೆ ಯೊ RE. ದೊರೆಯುವ 
ವಿದ್ಯುಚ್ಛಕ್ತಿ ಯಾಗಿರುವದರಿಂದ ಅದರ ಪ್ರಮಾಣವನ್ನು ನಾವು ಹೆಚ್ಚು ಮಾಡಬೇಕಾ 
ಗಿದೆ. ಗ ಜಲವಿದ್ಯುತ್‌ ಪುನರುಜ್ಜಿ "ವನ ಗೊಳಿಸುವ ಶಕ್ತಿ ಯ ಸಂಸನ್ಮೂ 
ಲಗಳ ಸಾಲಿಗೆ ಸೇಂರುವಡರಿಂದೆ ವ, ಶಕಯ ಪ್ರಮಾಣವನ್ನು ನಾವು ಹೆಚ್ಚು 
ಮಾಡಿದರೆ ಅದು ಕೊರತೆಯಾಗುವ ಭಯವಿಲ್ಲ. ಉಷ್ಣ ವಿದ್ಮುಚ್ಛೆಕ್ತಿಯು ಪುನರ 
ಜ್ವಿ (ವನ ಗೊಳಿಸಲು ಬಾರದಂಥ ಶಕ್ತಿಯ ಸಂಸನ್ಮೂ ಅವಾದೆ ಕಲ್ಲಿದ್ದಲಿಯನ್ನು 
ಅನಲಂಬಿಸಿರುವದರಿಂದೆ ಅದರ ಪ 5 ಮಾಣವನ್ನು ಕಡಿಮೆಮಾಡುವದು ಒಳ್ಳೆಯದು. 


ಗ್ರಾಮೀಣ ಪ್ರ ಪ್ರದೇಶಗಳ ಶಕ್ತಿಯ ಉಪಾಯ 

ನಮ್ಮ ಸೇಕವು ಬೇಸಾಯ ಪ ಶ್ರಧಾನವಾದ ದೇಶವಾಗಿರುವದರಿಂದ ಶೇಕಡಾ 
೮೦ರಷ್ಟು ಜನರು ಗ್ರಾಮೀಣ ನ)ಜೀಶದಲ್ಲಿಯೇ ಇರುತ್ತಾ ರೆ. ಗ್ರಾಮೀಣ ಪ್ರದೇಶದ 
ಜನರು ಹೆಚ್ಚಾ ಗಿ ಕಟ್ಟಿಗೆ, ಶಗಣೆ ಮತ್ತು ಬೇಸಾಯದ ಕಸ ಮುಂತಾದ ಡ್ನ 
ರಹಿತ ಶಕ್ತಿ ಯನ್ನು ಬಳಸುತ್ತಾ ರೆ. ಇತ್ತಿತ್ತಲಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನ. 
ಸಂಖ್ಯೆ ಹೆಚ್ಚಾ ದಂತೆ ಕಟ್ಟಿ ಗೆಯ ಅಭಾವ ತಲೆಸೋರಿಜೆ. ನಮ್ಮ ದೇಶದಲ್ಲಿಯ ಅರಣ್ಯ 


೬೮ ಕರ್ನಾಟಕ ಭಾರತಿ 


ಸಂಪತ್ತು ನಾಶವಾಗತೊಡಗಿದೆ. ಆದ್ದರಿಂದ ಗ್ರಾಮೀಣ ಪ ದೇಶದ ಜನರಿಗೆ ನಾವು 
ಬೀರೆ ಯಾವುದಾದಕೊಂದು ಶಕ್ತಿಯ ಮೊಂತಿ ಹೊರಿಕಿಸಿ ಕೊಡಬೇಕಾಗುತ್ತದೆ. 
ಅಡೇರೀತಿಯಾಗಿ ಶಗಣೆ ಒಳ್ಳೆಯ ಗೊಬ್ಬರವಾಗಿರುವದರಿಂದ ಅದನ್ನು ಗ್ರಾಮೀಣ 
ಜನರು ಕುಳ್ಳಿನ ರೊಪದಲ್ಲಿ ಸುಡುವದನ್ನು ಕಡಿಮೆಮಾಡಬೇಕಾಗಿದೆ. ಹಾಗಾದರೆ 
ನಾವು ಗ್ರಾಮೀಣ ಪ್ರದೇಶದ ಜನರಿಗೆ ಯಾವ ಶಕ್ತಿಯ ಮೂಲವನ್ನು ದೊರಕೆಸಿ 
ಕೊಡಬೇಕೆಂಬ ಸಮಸ್ಯೆ ಇಲ್ಲಿ ಉದ್ಭವಿಸುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿರುವ 
ಜನರು ಹೆಚ್ಚಾಗಿ ಬಡವರೇ ಇರುವದರಿಂದ ಅವರಿಗೆ ನಾವು ದೊರಕಿಸಿಕೊಡಬೇಕಾ 
ದಂಥಹ ಶಕ್ತಿ ಸ ಕಡಿಮೆ ಬೆಲೆಯದು ಹಾಗೂ ಪುನರುಜ್ಜಿ €ವನ ಗೊಳಿಸುವ ಸಂಪ 
ನ್ಮೂ ಲಗಳಿಂದ ಬಂದಂಥಹದು ಆಗಿರಬೇಕಾಗುತ್ತದೆ. ಈ ದೈ ಸ್ಟ್ರಿಯಿಂದ ನೋಡಲಾಗಿ 
ಗ್ರಾಮೀಣ ಪ್ರದೇಶದ ಜನರಿಗೆ ಗೋಬರ ಗ್ಯಾಸ ;(ಶಗಣೆ ಅನಿಲ) ಹಾಗೂ ಉರವಲ 
ಕಟ್ಟಗೆಗಳು ಬಹಳ ಅನುಕೂಲವಾದವುಗಳೆಂದು ಕೆ ವಿಜ್ಞಾ ನಿಗಳು ಅಭಿಪ್ರಾಯ 
ಪಡುತ್ತಾ ಥ್ರ 

ಆದರೆ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಕುಟುಂಬವು ಗೊಬರ ಗ್ಯಾಸ 
ಘಟಕವನ್ನು ಹೊಂದಲು ಸಾಧ್ಯವಾಗುವದಿಲ್ಲ. ಯಾಕೆಂದರೆ ಗೋಬರ ಗ್ಯಾಸ 
ಘಟಕ ನಿರ್ಮಾಣ ಮಾಡಲು ಸಾವಿರಾರು ರೂಪಾಯಿಗಳನ್ನು ವೆಚ್ಚಮಾಡಬೇಕಾ 
ಗುತ್ತದೆಯಲ್ಲದೆ ಅದಕ್ಕೆ ಕನಿಷ್ಟ ಮೂರು ದನಗಳ ಶಗಣೆಯನ್ನು ಪ್ರತಿ ದಿನ 
ದೊರಕಿಸಿ ಕೊಡಬೇಕಾಗುತ್ತದೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಪ್ರತಿಯೊಬ್ಬರ 
ಮನೆಯಲ್ಲಿ ಮೂರು ದನಗಳು ಇರುವದು ಸಾಧ್ಯವಿಲ್ಲ. ಆದ್ದರಿಂದ ಇದು ಕೇವಲ ರೈತ 
ಮನೆತನಗಳಿಗೆ ಮಾತ್ರ ಸಾಧ್ಯವಾಗಬಹುದು. ಬೇಸಾಯ ಮಾಡದ ಬಡ ಕುಟಂಬ 
ಗಳಾದ ಬೇಸಾಯ ಕೂಲಿಕಾರರು ಹಾಗೂ ಹಳ್ಳಿಯ ಕುಶಲ ಕರ್ಮಿಗಳು ಗೋಬರ 
ಗ್ಯಾಸ ಘಟಕವನ್ನು ಹೊಂದಲು ಸಾಧ್ಯವಾಗುವದಿಲ್ಲ. ಆದ್ದರಿಂದ ಗೋಬರ ಗ್ಯಾಸ 
ಗ್ರಾಮೀಣ ಜನರ ಶಕ್ತಿಯ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗಲಾರದು. 
ಕೇವಲ ಕೆಲ ಕುಟುಂಬಗಳು ಮಾತ್ರ ಈ ಘಟಕವನ್ನು ಹೊಂದಲು ಸಾಧ್ಯ ವಾಗಬಹು 
ದು. ಆದ್ದರಿಂದ ಗ್ರಾಮೀಣ ಪ್ರ ನೀಶದ ಬಡ ಕುಟುಂಬಗಳಿಗೆ ನಾವು ಸೋನಿ ದರದಲ್ಲಿ 
ಉರವಲು ಕಟ್ಟಿಗೆಗಳನ್ನು ಹೊರಕಿಸಿ ಕೊಡಬೇಕಾಗುತ್ತದೆ. ಆದರೆ ಇಷ್ಟು ದೊಡ್ಡ 
ಪ್ರಮಾಣದಲ್ಲಿ ಉರುವಲು ಕಟ್ಟಿಗೆಯನ್ನು ಹೇಗೆ ಉತ್ಪಾದಿಸುವದು ಎಂಬ ಸಮಸ್ಯೆ 
ಇಲ್ಲಿ ಉದ್ಭವಿಸುತ್ತದೆ. ಪ್ರತಿಯೊಂದು ಹಳ್ಳಿಗೂ ನಾವು ಒಂದು ಸಣ್ಣ ಅಡವಿಯ ನ್ನು 
ಹೊಂದಬೇಕಾಗುತ್ತದೆ. ತೀವ್ರವಾಗಿ ಬೆಳೆಯುವ ಗಿಡಗಳನ್ನು ಹಳ್ಳಿಗಳ ಸುತ್ತಲೂ 
ಬಯಲು ಪ್ರದೇಶಗಳಲ್ಲಿ ಬೆಳೆಯ ಬಹುದೆಂದು ಅನೇಕರು ಸಲಹೆ ಮಾಡಿದ್ರಾರೆ 
ಹೀಗೆ ಪ್ರತಿಯೊಂದು ಹಳ್ಳಿಯಲ್ಲಿಯೂ ವೃಕ್ಷಗಳನ್ನು ಬೆಳೆಯುವದರಿಂದ ಗ್ರಾಮೀಣ 
ಪ್ರದೇಶದ ಜನರ ಶಕ್ತಿಯ ಸಮಸ್ಯೆಯನ್ನು ಬಗೆ ಹರಿಸಲು ಸಾಧ್ಯ ವಾಗಬಹುದು. 


ಕರ್ನಾಟಕದಲ್ಲಿ ಗ್ರಾಮೀಣ ವಿದ್ಯುದೀಕರಣ: 
ಒಂದು ಪಕ್ರಿ ನೋಟ 


ಅ ಸಿ. ಎಸ್‌ ಮುಂದಿನಮೆನಿ. 


ಪ್ರಾಚೀನ ಕಾಲದಿಂದಲೂ ನಿಸರ್ಗದಲ್ಲಿ ದೊರೆಯುವ ಅನೇಕ ಸಾಧನ 
ಸಂಪನ್ಮೂಲಗಳನ್ನು ಶಕ್ತಿಯ ಉತ್ಪಾದನೆಗಾಗಿ ಬಳಸುತ್ತಿರುವುದು ಕಂಡು ಬರು 
ತ್ತದೆ. ಆಧುನಿಕ ಜಗತ್ತಿನಲ್ಲಿ ಒಂದು ದೇಶದ ಸರ್ವಾಂಗೀಣ ಬೆಳವಣಿಗೆಯು 
ಹೆಚ್ಚಾಗಿ ಶಕ್ತಿ ಸಂಪನ್ಮೂಲಗಳ ಮೇಲೆ ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ 
ಜಲ, ಖನಿಜ, ತೈಲ, ಕಲ್ಲಿದ್ದಲು ಮತ್ತು ಕಟ್ಟಿಗೆ ಮುಂತಾದವುಗಳು ಶಕ್ತಿಯನ್ನು 
ತ್ಪಾದಿಸಲು ಜೀಕಾದ ಮೂಲ ಸಾಮಗ್ರಿಗಳು. ೧೮೭೦ ರಲ್ಲಿ ಪ್ರಸಂಚದಲ್ಲಿ ಮೊಟ್ಟ 
ಮೊದಲನೇ ಬಾರಿಗೆ ಖನಿಜ ಮತ್ತು ತೈಲದಿಂದ ಶಕ್ತಿಯನ್ನು ಉತ್ಪಾ ದಿಸಲಾಯಿತು 
ಎಂಬುದು ತಿಳಿದ ವಿಷಯ. ಅದರಂತೆ ಕಲ್ಲಿದ್ದ ಲಿಯಿಂದ ೧೮೮೦ರಲ್ಲೂ ಮತ್ತು 
ಜಲದಿಂದ ೧೮೯೦ ರಲ್ಲೂ ಶಕ್ತಿಯನ್ನು ಉತ್ಪಾದಿಸುವ ಪ್ರಯತ್ನಗಳು ಫಲಕಾರಿ 
ಯಾದವು. ಶಕ್ತಿಯ ಮೂಲಗಳಲ್ಲೆಲ್ಲಾ ಜಲ ಶಕ್ತಿಯು ತುಂಬಾ ಮುಖ್ಯವಾದದ್ದು. 
ಏಕೆಂದರೆ, ಕಲ್ಲಿದ್ದಲು, ಖನಿಜ, ಮತ್ತು ಶೈಲ ಮೂಲಗಳು ಅಲಭ್ಯ ವಾಗಬಹುದು 
ಮತ್ತು ತೀರಲೂಬಹುದು. ಆದರೆ ಜಲ ಸಂಪನ್ಮೂಲವು ಅಷ್ಟು ಸುಲಭವಾಗಿ 
ಮುಗಿಸಲಿಕ್ಕಾಗದು. ಅದೂ ಅಲ್ಲದೆ ಜಲಸಂಪತ್ತನ್ನು ಶಕ್ತಿಗಾಗಿ ಬಳಸಲು ಕಡಿಮೆ 
ವೆಚ್ಚ ತಗಲುವದು. ಆದುದರಿಂದ ಜಲವಿದ್ಯುಚ್ಛಕ್ತಿಯು ಇತ್ತೀಚೆಗೆ ಬಹಳ 
ಪ್ರಾಮುಖ್ಯತೆಯನ್ನು ಪಡೆದಿದೆ ಎನ್ನಬಹುದು. 

ವಿದ್ಯುಚ್ಛಕ್ತಿ ಯು ಭೂ ವ್ಯವಸಾಯ ಮತ್ತು ಗ್ರಾಮೀಣ ಗುಡಿ ಮತ್ತು ಸಣ್ಣ 
ಸ್ವಮಾಣ ಕೆ ಗಾರಿಕೆಗಳ pb ಜೀವನಾಡಿ. ವಿದ್ಯುದೀಕರಣದಿಂದ “ಕೀಚಕ 
ಯಂತ್ರಗಳ ಮತ್ತು ನೀರಾವರಿ ಬೆಳವಣಿಗೆ ಪ್ರತಿ ಹೆಕ್ಕಿ ಗೆ ಹೆಚ್ಚು ಹುಟ್ಟುವಳಿ, 
ಅಧಿಕ ಉತ್ಪಾ ಡನೆ. ಕೃಷಿ ಕಾರ್ಮಿಕರಿಗೆ ಹೆಚ್ಚಿನ ನ ಉಂಡೆ ಗ್ರ ಅ ಅಧಿಕ ಪ್ರ ಮಾಣದಲ್ಲಿ 
ಸಣ್ಣ ಕೈ ಗಾಂಕೆಗಳ ಸಾ ಪನ ಶಿಕ್ಷಣ ಸೌಲಭ್ಯ ಗಳಲ್ಲಿ ವಿಸ್ತರಣೆ, ಸ ಸ 
ಪ್ರ ಸೇಶದಲ್ಲ ಹೆಚ್ಚಿ ನ ಪ್ರಮಾಣದಲ್ಲಿ ಗೊಬ್ಬ ರ ಉತ್ಪಾ ದನೆ ಇವೇ ಮುಂತಾದ 
bd ಇದೂ ನ ವಿದು ಚ್ಛಕ್ತಿ ಯ ರೇಚಕ "ಯಂತ್ರಗಳಿಂದ ನೀರನ್ನು 
ಕಡಿಮೆ ವೆಚ್ಚದಲ್ಲಿ ಹೊರತೆಗೆಯಒಹುದು. ಆದುದರಿಂದ ವಿದ್ಯುಚ್ಛಕ್ತಿ ಗ್ರಾಮೀಣ 

೬೯ 


೭೦ ಕರ್ನಾಟಕ ಭಾರತಿ . 


ಅಭ್ಯುದಯದ, ಆಧಾರ ಸ್ತಂಭ ಎಂದು ಹೇಳಬಹುದು. ಇದನ್ನು ಸಾಧಿಸಬೇಕಾದರೆ 
ಮೊದಲು ವಿದ್ಯುಚ್ಛಕ್ತಿ ಉತ್ಪಾದನೆಯನ್ನು ಹೆಚ್ಚಿ ಸುವದು ಮುಖ್ಯ. 


ಕರ್ನಾಟಕದಲ್ಲಿ ವಿದ್ಯುಚ್ಛಕ್ತಿ 


ಕರ್ನಾಟಕರಾಜ್ಯದಲ್ಲಿ ಕಲ್ಲಿದ್ದಲು ತೈಲ ಮತ್ತು ಖನಿಜ ಸಂಪತ್ತುಗಳು ಕಡಿಮೆ 
ಪ್ರಮಾಣದಲ್ಲಿ ಲಭ್ಯವಿರುವದರಿಂದ ಈ ಮೂಲಗಳಿಂದ ಅಧಿಕ ಪ್ರಮಾಣದ ಶಕ್ತಿ 
ಉತ್ಪಾದನೆ ಆರ್ಥಿಕವಾಗಿ ಕಠಿಣದಾಯಕವಾಗಿದೆ. ಹೀಗಾಗಿ ರಾಜ್ಯದ ಎಲ್ಲ 
ಪ್ರಯತ್ನಗಳು ಜಲವಿದ್ಯುದೀಕರಣದ ಕಡೆಗೇನೇ ಆದ್ಯಗಮನ ಕೊಟ್ಟಿವೆ ಎಂದು 
ಹೇಳಬಹುದು. 


ಕರ್ನಾಟಕ ರಾಜ್ಯದಲ್ಲಿ ಶಿವಸಮುದ್ರದ ಬಳಿ ಕಾವೇರಿ ನದಿಯ ನೀರನ್ನು ಬಳಿಸಿ 
ಕೊಂಡು ಭಾರತದಲ್ಲಿ ಪ್ರಪ್ರಥಮವಾಗಿ ವಿದ್ಯುಚ್ಛಕ್ತಿಯನ್ನುತ್ಬಾದಿಸಲು ೧೯೦೨ ರಲ್ಲಿ 
ಪ್ರಾರಂಭಿಸಲಾಯಿತು. ಪ್ರಾರಂಭಹಂತದಲ್ಲಿ ಅದರ ಸಾಮರ್ಥ್ಯ ೪,೫೦೦ ಕಿ.ವ್ಯಾ. 
ನಷ್ಟಿತ್ತು. ನಂತರ ೧೯೩೮ರಲ್ಲಿ ಈ ಶಕ್ತಿಯನ್ನು ೪೨೦೦೦ ಕೆ. ವ್ಯಾ. ಗಳಿಗೆ ಹೆಚ್ಚಿ 
ಸಲಾಯಿತು. ಆದರೆ ಕ್ರಮೇಣ ದೊಡ್ಡ ಕೈಗಾರಿಕೆಗಳು ಹಾಗೂ ಗೃಹ ಮತ್ತು ಚಿಕ್ಕ 
ಕೈಗಾರಿಕೆಗಳು ಬೆಳೆದಂತೆ ರಾಜ್ಯದಲ್ಲಿ ವಿದ್ಯುಚ್ಛಕ್ತಿಗೆ ಅಧಿಕ ಬೇಡಿಕೆಯುಂಟಾಗಲು 
ಅದರ ಪೂರೈಕೆಗಾಗಿ ಸರಕಾರವು ಬೇಕೆ ಬೇರೆ ಜಲಾನಯನ ಪ್ರದೇಶಗಲ್ಲಿ ಜಲ- 
ವಿದ್ಯುತ್‌ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸಿತು. ಅವುಗಳಲ್ಲಿ ಪ್ರಮುಖವಾದ 
ವುಗಳೆಂದರೆ, ಶಿಂಷಾ, ಮಹಾತ್ಮ ಗಾಂಧಿ ಜಲವಿದ್ಯುತ್‌ ಕೇಂದ್ರ, ತುಂಗಭದ್ರಾ ಜಲ- 
ವಿದ್ಯುತ್‌ ಕೇಂದ್ರ, ಶರಾವತಿ ಯೋಜನೆ ಜಲವಿದ್ಯುತ್‌ ಕೇಂದ್ರ, ಲಕ್ಕವಳ್ಳಿ ಮತ್ತು 
ಕಾಳೀ ಜಲವಿದ್ಯುತ್‌ ಕೇಂದ್ರ. ಇವುಗಳಲ್ಲಿ ಕಾಳೀ ಜಲವಿದ್ಯುತ್‌ ಯೋಜನೆಯು 
ಇಡೀ ಏಷ್ಕಾಖೆಂಡದಲ್ಲೆ ಬೃಹತ್‌ ಯೋಜನೆಯಾಗಿರುತ್ತದೆ. ಇದರಿಂದಾಗಿ ವಿದ್ಯುತ್‌ 
ಉತ್ಪಾದನೆಯಲ್ಲಿ ಗಣನೀಯ ಪ್ರಗತಿ ಆಗಿದೆ. ಉದಾಹರಣೆಗೆ: ರಾಜ್ಯದಲ್ಲಿ ವಿದ್ಯುತ್‌ 
ಉತ್ಪಾದನಾ ಸಾಮರ್ಥ್ಯ. ೧೯೫೯-೬೦ರಲ್ಲಿ ೯೮೨.೭೫ ಮಿಲಿಯನ್‌ ಕಿ. ವ್ಯಾ. 
ಗಳಷ್ಟಿದ್ದು ೧೯೮೦-೮೧ರಲ್ಲಿ ಅದು ೭೧೮.೮೮೩ ಮಿಲಿಯನ್‌ ಕೆ. ವ್ಯಾ. ಗಳಿಗೇರಿತು. 
ಗ್ರಾಮೀಣ ವಿದ್ಯುದೀಕರಣದಲ್ಲಿಯೂ ಸಹ ಗುರಿ ಮೀರಿ ಸಾಧಿಸಲಾಗಿದೆ. ೧೯೫೬ 
ರಲ್ಲ ವಿದ್ಯುತ್‌ ಒದಗಿಸಿದ ಗ್ರಾಮಗಳ ಸಂಖ್ಯೆ ಕೇವಲ ೨೨೮೧ ರಷ್ಟಿದ್ದರೆ ೯೮೧-೮ 
ರಲ್ಲಿ ಈ ಸಂಖ್ಯೆಯು ೨೨೦೪೮ ರಷ್ಟಕ್ಕೆ ಹೆಚ್ಚಿತು. ಇದರಿಂದಾಗಿ ಕರ್ನಾಟಕದಲ್ಲಿ 
ಒಟ್ಟು ಗ್ರಾಮೀಣ ಮತ್ತು ಪಟ್ಟಣಗಳ ಶೇಕಡಾ ೬೪ ರಷ್ಟು ಭಾಗ ವಿದ್ಯುತ್‌ 
ಸೌಲಭ್ಯ ಪಡೆದಿರುತ್ತದೆ. ಇದೆ ರೀತಿ ತಲಾ ವಿದ್ಯುತ್‌ ಬಳೆಕೆಯ ಪ್ರಮಾಣವೂ 
ಸಹ ಹೆಚ್ಚಳವಾಗಿರುತ್ತದೆ. ೧೯೫೬-೫೭ ರಲ್ಲಿ ತಲಾ ವಿದ್ಯುತ್‌ ಬಳಕೆಯ ಪ್ರಮಾ. 
ಣವು ೩೮ ಕೆ. ವ್ಯಾ. ಇದ್ದರೆ ಅದು ೧೯೮೦-೮೧ರಲ್ಲಿ ೧೩೯ ಕಿ. ವ್ಯಾ. ಯುನಿಟ್ಟುಗಳಿ' 


ಕರ್ನಾಟಕದಲ್ಲಿ ಗ್ರಾಮೀಣ ವಿದ್ಯುದೀಕರಣ ೭೧ 


ಗೇರಿತು. ವಿದ್ಯುಚ್ಛಕ್ತಿಯ ರೇಚಕ ಯಂತ್ರಗಳ ಬೆಳವಣಿಗೆಯಲ್ಲಿಯೂ ಸಹ ಅತ್ಯಂತ 
ಪ್ರಗತಿ ಸಾಧಿಸಲಾಗಿದೆ ವಿದ್ಯುಚ್ಛಕ್ತಿಯ ರೇಚಕ ಯಂತ್ರಗಳ ಸಂಖ್ಯೆ ೧೯೬೦-೬೧ 
ರಲ್ಲಿ ೧೬೮೧೯ರಷ್ಟಿದ್ದರ್ಕೆ ೧೯೮೧-೮೨ ರಲ್ಲಿ ಅದು ೩,೩೨೨, ೪೧೬ರಷ್ಟಕ್ಕೆ ಏರಿತು. 
ರಾಜ್ಯಸರಕಾರವು ಪ್ರಥಮ ಯೋಜನೆಯಿಂದಲೂ ವಿದ್ಯುತ್‌ ಉತ್ಪಾದನಾಕಾರ್ಯಗಳಿಗೆ 
ಅತಿಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುತ್ತ ಬಂದಿದೆ. ಮೊದಲನೆಯ ಯೋಜನೆಯ ಅವಧಿ 
ಯಲ್ಲಿ ೧೦.೪೦ ಕೋಟ ರೂ. ಖರ್ಚು ಮಾಡಿದರೆ, ಮುಂದೆ ಐದನೆ ಯೋಜನೆಯಲ್ಲಿ 
೨೦೦ ಕೋಟ ರೂಪಾಯಿಗಳನ್ನು ಖರ್ಚುಮಾಡಿತು. ಆರನೆಯ ಪಂಚವಾರ್ಹಿಕ 
ಯೋಜನೆಯ ಅವಧಿಯಲ್ಲಿ ವಿದ್ಯುತ್‌ ಉತ್ಪಾದನೆಗಾಗಿ ಒಟ್ಟು ೪.೫.೦೦ ನೋಟ 
ರೂಪಾಯಿಗಳನ್ನು ವೆಚ್ಚ ಮಾಡುವ ಅಂದಾಜಿದೆ. ಆರನೆಯ ಯೋಜನೆಯಲ್ಲಿ 
ಪೂರ್ತಿಗೊಳಿಸುವ ನಿರೀಕ್ಷೆಯಿಂದ ಅಘನಾಶಿನಿ ಜಲವಿದ್ಯುತ್‌ ಯೋಜನೆಯ 
ಬಗೆಗೂ ಕ್ರಮ ಕೈಕೊಳ್ಳಲಾಗುತ್ತಿದೆ. ಇದರಿಂದಾಗಿ ಈ ಯೋಜನೆಯ ಅಂತ್ಯದ 
ಸುಮಾರಿಗೆ ೧೨೫೦೦ ಹಳ್ಳಿಗಳಿಗೆ ವಿದ್ಯುತ್‌ ಸೌಕರ್ಯ ಪೂರೈಕೆ ಮತ್ತು ೧.೫೦ 
ಲಕ್ಷ ರೇಚಕ ಯಂತ್ರಗಳಿಗೆ ವಿದ್ಯುತ್‌ ಪೂರೈಸುವಂತೆ ಉದ್ದೇಶಿಸಲಾಗಿದೆ. ಇದರ 
ಮೇಲಿಂದ ತಿಳಿಯುವ ಅಂಶವೆಂದರೆ, ರಾಜ್ಯ ಸರಕಾರವು ಪ್ರತಿಯೊಂದು ಯೋಜನೆ- 
ಯಲ್ಲಿ ವಿದ್ಯುತ್‌ ಉತ್ಪಾದನೆಗಾಗಿ ಹೆಚ್ಚಿನ ಪ್ರಾಶಸ್ತ ವನ್ನು ಕೊಟ್ಟು ಗ್ರಾಮೀಣ 
ಪ್ರದೇಶಕ್ಕೆ ಸಾಕಷ್ಟು ನೌಲಭ್ಯ ವನ್ನು ಒದಗಿಸಲು ಎಲ್ಲ ಸತ ಕ್ರಮಗಳನ್ನು 
ಕೈಕೊಂಡಿರುತ್ತದೆ. ಎಷ್ಟೋ ವರ್ಷಗಳಿಂದ ವಿದ್ಯುತ್‌ ಕಾಣದ le ಈಗ 
ವಿದ್ಯುಚ್ಛಕ್ತಿಯ ಪ್ರಯೋಜನೆಯಿಂದ ಹೊಸ ಜೀವನದ ದಾರಿಯನ್ನು ಕಂಡು 
ಕೊಂಡಿವೆ. ಇದೂ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಹಾಗೂ ಗೃಹಕ್ಕೈಗಾರಿಕೆ 
ಗಳ ಬೆಳವಣಿಗೆ ಆದದ್ದು ಕಂಡು ಬರುತ್ತದೆ. 


ಕೆಳೆಗೆ ನೀಡಿದ ಕೋಷ್ಟಕವು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ವಿದ್ಯು- 
ಚ್ಛೈಕ್ತಿಯ ರೇಚಕ ಯಂತ್ರಗಳ ಪ್ರಗತಿ ಚಿತ್ರವನ್ನು ನೀಡುತ್ತದೆ. 


ಕೋಷ್ಟಕ ಒಂದರಲ್ಲಿಯ ಅಂಕೆ ಸಂಖ್ಯೆಗಳಿಂದ ವ್ಯಕ್ತ ವಾಗುವ ಅಂಶ 
ವೆಂದರೆ, ಕರ್ನಾಟಕದಲ್ಲಿ ೧೯೬೦-೬೧ ರಲ್ಲಿ ೧೬೮೧೯ ವಿದ್ಯುಚ್ಛಕ್ತಿ ಕೇಚಕ ಯಂತ್ರ 
ಗಳಿದ್ದರೆ, ಮುಂದೆ ಅವು ೧೯೮೧ -೮೨ರಲ್ಲಿ ೩,೩೨, ೪೧೬ರಕ್ಕೆ ಏರಿತು. ' ಅಂದರೆ ಹಿಂದಿ 
ನಕ್ಕಿ ತ ಸುಮಾರು ಇಪ್ಪ ತ್ತು ಸಟ್ಟು ಹೆಚ್ಚ ಳವಾದಂತಾಯಿತು. ಹೆಚ್ಚಿನ ಸಂಖ್ಯೆ 
ಯಲ್ಲಿ ರೇಚಕ ಯಂತ್ರಗಳಿಗೆ ವಿದ್ಯ ತ್‌ ಪಡೆದಿರುವ ಜಿಲ್ಲೆಗಳಲ್ಲಿ ಕಾಟಾರ ಜಿಲ್ಲೆ ಗೆ 
(೪೮೪೩೮) ಮೊದಲನೆ ಸ್ಥಾ ನ ಸಲ್ಲುತ್ತ ದೆ. ಬೆಂಗಳೂರೆ (೪೦೮೧೦) ಮತ್ತು 
ಬೆಳಗಾವಿ (೩೮.೨೪೮) ಜಿಲ್ಲೆಗಳು ಅನುಕ ಮವಾಗಿ ಎರಡು ಮತ್ತು ಮೂರನೆ ಸ್ಕಾ ಇ 
ವನ್ನು ಪಡೆದಿರುತ್ತವೆ. ಆದರೆ ವಿದ್ಯು ಚ್ಛ ಕ್ರಿಯ ರೇಚಕ ಯಂತ್ರಗಳ ಬೆಳವಣಿಗೆ 


ಕರ್ನಾಟಕ ಭಾರತಿ 


೬೨ 
ಕೋಷ್ಟ ಕ್ರ ೧ 
ಪತಿ ಜಿಲೆ ಯಲಿ ವಿದ್ದುಚ ಕೆಯ ರೇಚಕ ಯಂತ್ರಗಳ ಬೆಳವಣಿಗೆ. 
ಸ ಗೇ ಣಾ ಶಿ'ಛಿ ಇ 
ಜಿಲೆ ವಿದ್ಯುತ್‌ ಸೌಲಭ್ಯ ಪಡೆದ ರೇಚಕ ಯತ್ರಗಳು 

೧೯೬೦-೬೧ ೧೯೮೧-೮೨ 
ಬೆಂಗಳೂರು ೩೦೯೪ ೪೦೮೧೦ | 
ಬೆಳಗಾವಿ ಶೂ ನ್ಯ ಓಲ ೨೪೮ | 
ಬಳ್ಳಾರಿ ೭೦೫ ೧೦೦೬೦ 4 
ಬೀದರ ಶೂ ನ್ಯ ೧೪೭೭೮ 
ವಿಜಾಪೂರ ಶೂನ್ಯ ೨೯೩೫೭ ಹ 
ಚಿಕ್ಕಮಗಳೂರು ೧೬೭ ೩೦೪೪ 
ಚಿತ್ರದುರ್ಗ ೨೪೪೪ ೧೯೦೦೦ 
ದ ಕ್ಸಿಣ ಕನ್ನಡ ೮೬೪ ೨ರ ೩.೨೨ , 
ಧಾರವಾಡ ೧೩೬ ೧೩೯೨೨ ' 
ಗ: ಲ್ಪ ರ್ಗ ೯ ೭೭೬೧ ' 
ಹಾಸನ ೨೯೯ ೩೬೭೩ 
ಕನೊಡುಗು ೧ ೧೨೪೩ 
ಕೋಲಾರ ೪೪.೨೩ ೪೮೪೩೮ 
ಮಂಡ್ಕ ೨೦೯ ೮೯೯೩ 
ಮೆ ಸೂ ರ ೮೫೮ ೧೫೬೩೭ 
ರಾಯಜೂರೆ ೮ ೧೦೦೩೮ 
ತಿವಮೊ ಗ್ಗ ೫೪೩ ೫೧೧೨ 
ತುಮಕೂರು ೩೦೫೯ ೩೨೧೭೩ 
ಉತ್ತರ ಕನ್ನಡ ಶೂನ್ಯ ೪೮೦೮ 
ರಾಜ್ಯದ ಮೊತ್ತ ೧೬೮೧೯ ೩೩.೨, ೪೧೬ 


ಯಲ್ಲಿ ಪ್ರಾಂತೀಯ ಅಸಮಾನತೆ ಕಾಣಬಹುದು. ಬೆಂಗಳೂರು, ಬೆಳಗಾವಿ, 
ವಿಜಾಪೂರ, ದಕ್ಷಿಣಕನ್ನಡ ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಈ 
ಯಂತ್ರಗಳ ಉಪಯೋಗ ಕೇಂದ್ರೀಕೃತವಾಗಿರುವದು ಕಂಡು ಬರುತ್ತದೆ. ಇತರ 
ಕೆಲವು ಜಿಲ್ಲೆಗಳಲ್ಲಿ ಈ ಯಂತ್ರಗಳ ಬಳಕೆ ಬಹಳ ಕಡಿಮೆ ಇದೆ. ಇದರಿಂದಾಗಿ. 


ಕರ್ನಾಟಕದಲ್ಲಿ ಗ್ರಾಮೀಣ ವಿದ್ಯುದೀಕರಣ ೭೩ 


ರಾಜ್ಯದಲ್ಲಿ ಹೆಕ್ಟೇರುವಾರು ಉತ್ಸನ್ನ ಮತ್ತು ಆದಾಯದಲ್ಲಿ ವ್ಯತ್ಯಯ ಕಂಡು 
ಬರುತ್ತದೆ. ಇದೊಂದು ಮುಖ್ಯವಾದ ಸಮಸ್ಯೆಯಾಗಿದೆ. 


ಎರಡನೆಯ ಅತಿ ಮುಖ್ಯ ಸಮಸ್ಯೆಯಂದರೆ, ಸದ್ಯಕ್ಕೆ ಕರ್ನಾಟಕದಲ್ಲಿ 
ವಿದ್ಯುಚ್ಛಕ್ತಿಯ ಕೊರತೆಯಿದೆ. ಉದಾಹರಣೆಗೆ ೧೯೮೦-೮೧ ರಲ್ಲಿ ಸುಮಾರು 
೮೯೬೫ ಮಿಲಿಯನ್‌ ಯುನಿಟ್‌ ವಿದ್ಯುತ್‌ ಶಕ್ತಿ ಬೇಡಿಕೆಗೆ ರಾ ಜ್ಯ ಗ ವಿದ್ಯುದಾ 
ಗರಗಳ ಉತ್ಪಾದನಾ ಸಾಮರ್ಥ್ಯ ಕೇವಲ ೪೯೯೦ ಮಿಲಿಯನ್‌ ಯುನಿಟ್‌ಗಳಿತ್ತು 
ಎಂಬುದು ತಿಳಿದು ಬಂದಿದೆ. ಇದರಿಂದಾಗಿ ರಾಜ್ಯಸರಕಾರವು ಆ ವರ್ಷ ನೆರೆಯೆ 
ರಾಜ್ಯಗಳಿಂದ ಒಟ್ಟು ೨೬೦ ದಶಲಕ್ಷ ಯುನಿಟ್ಟುಗಳನ್ನು ಪಡೆದುಕೊಂಡಿತು. ಇದೇ 
ರೀತಿ ೧೯೮೦-೮೧ ರಲ್ಲಿಯೂ ಸಹ ೧,೦೦೯.೩೧ ದಶಲಕ್ಷ ಯುನಿಟ್ಟುಗಳನ್ನು 
ತೆಗೆದುಕೊಂಡಿತು. ಇದರಿಂದ ರಾಜ್ಯದಲ್ಲಿ ವಿದ್ಯು ಚ್ಛ ಕ್ತಿಯೆ ಕೊರತೆಯಿದೆ 
ಎಂಬುದು ಸ ಷ್ಟವಾಗುತ್ತದೆ. ಈ ಕೊರತೆಯಿಂದಾಗಿ ಅಧಕ ವಿದ್ಯುತ್‌ ಬೇಡಿಕೆಯ 
ಕೈ ಗಾರಿಕೆ: ವಿದ್ಯುತ್‌ ಪೂರೈ ಕೆಯೆನ್ನು ಕಡಿತಗೊಳಿಸುವದು ಅನಿ 
ಗದೆ. ಈ 825ದಿಂದಾಗ್ತಿ 7೯೮೧-೮೨ ಸಲಿ ಸುಮಾರು ೨೦೦ ಕೋಟ ರೂಪಾಯಿ 
ಹಾನಿ ಉಂಟಾಗಿರುವದು ಕಂಡು ಬಂದಿದೆ. ಈ ಕೊರತೆ ಇಲ್ಲದಿದ್ದಲ್ಲಿ ರಾಜ್ಯದ 
ಕೈಗಾರಿಕಾ ಮತ್ತು ರೇಚಕ ಯಂತ್ರಗಳ ಪ್ರಗತಿ ಇನ್ನಷ್ಟು ವ್ಯಾಪಕವಾಗಿ ತೀವ್ರ 
ಗತಿಯಲ್ಲಿ ಸಾಗುತ್ತಿತ್ತು. 
ಇದೂ ಅಲ್ಲದೆ, ಗ್ರಾಮೀಣ ಪ್ರದೇಶದ ಜನರು ಈ ಕೆಳಗೆ ಕಾಣಿಸಿದ ಸಮಸ್ಯೆ 
ಗಳನ್ನು ಎದಿರುಸುತ್ತಿರುನರು. (೧)ವೇಳೆಗೆ ಸರಿಯಾಗಿ ವಿದ್ಯುತ್‌ ದೊರೆಯದೇ 
ಇರುವುದು (೨ ೨) ರೇಚಕ ಯಂತ್ರಗಳಿಗೆ ತಡವಾಗಿ ವಿದ್ಯುತ್‌ ಸಂಪರ್ಕ ಕೂಡುವುದು 
(೩)ವಿದ್ಕು ಚ್ಛ ಕ್ತಿ ದರ ಪಟ್ಟಿಯಲ್ಲಿ ಹೆಚ್ಚು ಕಡಿಮೆ (೪). ಹೆಚ್ಚಿ ನ ಬೆಲೆಯ ಉಪಕರ 
ಣಗಳು. (11) ಸಣ್ಣ ಮತ್ತು ಕೃಷಿ ಕಾರ್ಮಿಕ ವರ್ಗದವರು. ವಿದ್ಯು ಚ್ಛ ಕ್ತಿಯನ್ನು 
ಇನ್ನೂ ಹೆಚ್ಚಾಗಿ ಬಳಸದೇ ಇಹುಲಷೆ: (೬) ವಿದ್ಯುಚ್ಛಕ್ತಿ ನಡಯ. ಮೇಲಿಂದ 
ಮೇಲೆ ರೈತರಿಗೆ ಕೊಡುವ ಕಿರುಕುಳ (೭) ಸಕಾಲಕ್ಕೆ ಗದ ಸಹಾಯ (೮) ಅಲ್ಪ 
ಗುಣ ಮಟ್ಟದ ವಿದ್ಯುತ್‌ ಸಲಕರಣೆಗಳು, (೯) ಮಂದಗತಿಯ ವಿದ್ಕು ಚ್ಛಕ್ತಿ ಯ 
ಅನುಕೂಲಕೆಗಳು. 
ಅಧಿಕ ಪ್ರಮಾಣದ ಮತ್ತು ತೀವ್ರಗತಿಯ ವಿದ್ಯು ಚ್ಛ ಕ್ರಿಯ ಉತ್ಪಾ ದನೆಗೆ 
ರಾಜ್ಯ ಹೇ ನಿರ್ಮಾಣಹಂತದಲ್ಲಿರುವ ಎಲ್ಲಾ ನಿದ್ಯು ಚ್ಚ ry ಯೋಜನೆಗಳನ್ನು 
ಪೂರ್ಣಗೊಳಿಸುವ ಕಾರ್ಯವನ್ನು ಕೈ ಕೊಳ್ಳ ಬೇಕು. ಹವ ವರ್ಷಗಳಲ್ಲಿ 
ಸರಕಾರವು ಸಣ್ಣಪ್ರಮಾಣದ ವಿದ್ಯು ತ್‌ ಯೋಜನೆಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯನೀಡಿ 
ಹರಿದು ಪೋಲಾಗುತ್ತಿ, ರುವ ಜಲ ಸಂಪತ್ಮನ್ನು ಸದುಷಯೋಗಿಸಿಕೊಳ್ಳ ಬೇಕು. 
ಪ್ರಾಂತೀಯ ಸ ಸಮಸ್ಯೆಗಳನ್ನು ಬಗೆಹರಿಸಲು, ಹಿಂದುಳಿದ ಜಿಲ್ಲೆಗಳಿಗೆ ಸರ್ಕಾರವು 


ಕr2- C0 


೭೪ ಕರ್ನಾಟಕ ಭಾರತಿ 


ರೇಚಕ ಯಂತ್ರಗಳು, ಅಂತರ್‌ ಜಲ ಶೋಧನೆಗೆ ಮತ್ತು ಸಮೀಕ್ಷೆಗೆ ಸಾಕಷ್ಟು 
ವಿಶೇಷ ಧನಸಹಾಯ ಒದಗಿಸಬೇಕು. ಸರಕಾರವು ಮುಂದಿನ ವರ್ಷಗಳಲ್ಲಿ ಸಣ್ಣ 
ರೈತರು ಮತ್ತು ಚಿಕ್ಕಹಿಡುವಳಿದಾರರಿಗೆ ಆದ್ಮಗಮನ ಕೊಡಬೇಕು. ಇದೂ ಅಲ್ಲದೆ 
ವಿದ್ಯುಚ್ಛಕ್ತಿ ದರದಲ್ಲಿ ಗ್ರಾಮೀಣ ಪ್ರದೇಶದವರಿಗೆ ಹೆಚ್ಚಿನ ವಿನಾಯತಿ ತೋರಿಸ 
ಬೇಕು. ಶಕ್ಕವಿದ್ದಷ್ಟು ಜೀವ ಅನಿಲ ಮತ್ತು ಗೋಬರ ಗ್ಯಾಸ ಉತ್ಪಾದನೆ ಮತ್ತು 
ಉಪಯೋಗಕ್ಕೆ ಸಾಕಷ್ಟು ಪ್ರೋತ್ಸಾಹ ಮತ್ತು ಸಲಕರಣೆಗಳನ್ನು ಒದಗಿಸಬೇಕು. 
ಸರಕಾರವು ರೇಚಕ ಯಂತ್ರ ಮತ್ತಿತರ ಸಲಕರಣೆಗಳನ್ನು ಸಹಕಾರಿ ಸಂಘಗಳ 
ಮೂಲಕ ಸಣ್ಣರೈತರಿಗೆ ಬಾಡಿಗೆ ಖರೀದಿ ರಿತ್ಯಾ ಒದಗಿಸಲು ಅನುವು ಮಾಡಿ ಕೊಡ 
ಬೇಕು. ಕೊನೆಯದಾಗಿ, ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿರುವ ಹಲವಾರು ಸಣ್ಣ 
ಜಲಪಾತಗಳಿಂದ ವಿದ್ಯುತ್ತು ಉತ್ಪಾದನೆ ಮಾಡಲು ಹವಣಿಸಬೇಕು. 

ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸೂಕ್ತ ರೀತಿಯಲ್ಲಿ ಕಾರ್ಯ ರೊಪಕ್ಕೆ 
ತಂದಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ಪಾದಿಸಿದ ವಿದ್ಯುತ್‌ ಶಕ್ತಿಯ ಸದುಪಯೋಗವಾಗು 
ವುದರಲ್ಲಿ ಸಂದೇಹವಿಲ್ಲವೆಂದು ಹೇಳಬಹುದು. 


' 
2 
ಸ 
| 
' 
| 
' 


ಕ್‌ ಚ್‌ 


ಶಕ್ತಿಯ ಮಾಹಿತಿ ಸಂಪನ್ಮೂಲಗಳು: 
ಒಂದು ವಿವರಣೆ 


ಅ ಡಾ. ಸಿ. ಆರ್‌. ಕರಿಸಿದ್ದಪ್ಪೆ. 


ಸ್ತಾವನೆ: 

“ಶಕ್ತಿ' ಎಂಬ ಪದದ ಪರಿಚಯ ಎಲ್ಲರಿಗೂ ಇರುತ್ತದೆ. ಈ ಪದದ ಅರ್ಥ 
ವ್ಯಾಪ್ತಿ ತುಂಬಾ ವಿಶಾಲವಾದದ್ದು. ಸೂಕ್ಷ್ಮವಾಗಿ ಹೇಳಬೇಕೆಂದರೆ ನಿರ್ದಿಷ್ಟಕಾಲ 
ದಲ್ಲಿ ಮಾಡಲ್ಪ ಟ್ರ ಕೆಲಸ, ಬಳೆಸಲ್ಪ ಟ್ರ ಜೈ ತನ್ಯದ ಗತಿಯೇ ಶಕ್ತಿ. ಆದಿಮಾನ 
ವನು ಶಕ್ತಿ ಹ ಉಪಾಸನೆ ಮಾಡುತಿ ದ್ದ ನಮಗೆಲ್ಲಾ ತಿಳಿದ ವಿಷಯ ಮತ್ತು 
ಆರ್ಯರ ಉಪನಿಷತ್‌ ವಾಕ್ಕ ಈ ಮಾತನ್ನು ದೃಢೀಕರಿಸುತ್ತದೆ. “ಶಕ್ತಿ ಯಿಂದಲೇ 
ಭೂಮಿ ನಿಂತಿದೆ. ಶಕ್ತಿಯಿಂದ ಆಕಾಶ, ಶಕ್ತಿಯಿಂದ ನೀರು, ಶಕ್ತಿಯಿಂದ ಪರ್ವತ 
ಗಳು, ಶಕ್ತಿಯಿಂದ ದೇವ ಮನುಷ್ಯರು, ಶಕ್ತಿಯಿಂದ ಪಶು ಪಕ್ಷಿಗಳು, ಹುಲ್ಲು 
ಮರಗಳು, ದುಷ್ಪ ಮೃಗಗಳು, ಹುಳು ಚಿಟ್ಟೆ ಇರುವೆಗಳು. ಶಕ್ತಿಯಿಂದಲೇ ಲೋಕವು 
ನಿಂತಿದೆ. ಆದ್ದರಿಂದ ಶಕ್ತಿಯ ಉಪಾಸನೆ ಮಾಡು.” ಆಧುನಿಕ ಜಗತ್ತಿನಲ್ಲಿ ಶಕ್ತಿಯ 
ಬಗ್ಗೆ ಅನ್ವೇಷಣೆ, ಸಂಶೋಧನೆ ಮತ್ತು ವ್ಯಾಸಂಗಗಳನ್ನು ಉಪಾಸನೆಯ ಅಂಗಗ- 
ಳೆಂದು ಹೇಳುಹುದು. 


ಮಾನವನು ಇತರ ಜೀವಿಗಳಿಗಿಂತ ಒಂದು ವಿಶಿಷ್ಟ ಸ್ಕಾ ನವನ್ನು ಹೊಂದಿರು 
ವನು. ತನಗೆ ಸೌಕರ್ಯಗಳನ್ನು ಒದಗಿಸಿಕೊಡಲು. ತನ್ನ ವಿನೇಕ್ಕ ವಿಚಾರ್ಯ 
ಮತ್ತು ಪ್ರಜ್ಞಾಭಾವನೆಗಳನ್ನು ಉಪಯೋಗ ಮಾಡಿಕೊಳ್ಳುವುದರಿಂದ ಎಂದು ಹೇಳ 
ಬಹುದು. ಮೊದ ಮೊದಲು ಮಾನವನು ತನ್ನ ದೈಹಿಕ ಬಲವನ್ನು ಉಪಯೋಗಿ- 
ಸುತ್ತಿದ್ದು ಕ್ರಮೇಣ ತನ್ನಂತೆ ಸ್ವಚಲನೆ ಇರುವ ಪ್ರಾಣಿ, ನೀರು, ಗಾಳಿಯನ್ನು 
ಶಕ್ತಿಯ ಮೂಲಗಳನ್ನಾಗಿ ಬಳಸಿಕೊಂಡದ್ದು ಒಂದು ಸಾಧನೆಯೇ ಸರಿ. Hi 
ಕ್ರಮದಲ್ಲಿ ಶಕ್ತಿ ಯೆ ಬಳಕೆ ಹೆಚ್ಚಾ ಗಿ ಶಕ್ತಿಯ ಮೂಲಗಳು ಒರಿದಾ ಗಬಹುದೆಂಬ 
ಜೀ ಮೂಡಿ ಹೊಸ ಹೊಸ' ಶಕ್ತಿಯ ಮೂಲಗಳನ್ನು ಸಂಶೋಧಿಸುವುದು 
ಸಾಮಾನ್ಯವಾಗಿ ಬಿಟ್ಟಿ ತು. ಇದರಿಂದಾಗಿ ನಿಸರ್ಗದಲ್ಲಡಗಿರುವ ನೀರು, ಕಲ್ಲಿದ್ದಲು, 
ಖನಿಜ ತೈ ಲ ಹಾಗೂ "ಅನಿಲಗಳನ್ನು ಶೋಧಿಸಿ ಉಪಯೋಗಿಸುವ ಪ್ರಯತ್ನ ನಿರಂತ 

೭೫ 


೭೬ ಕರ್ನಾಟಕ ಭಾರತಿ 


ರವಾಗಿ ನಡೆಯಿತು. ಇದಲ್ಲದೆ ವಿದ್ಯುತ್‌ ಶಕ್ತಿ, ಪರಮಾಣುಶಕ್ತಿ ಮತ್ತು ಸೌರಶಕ್ತಿ 
ಮುಂತಾದವುಗಳ ಪರಿಶೋಧನೆ ನಡೆಯಿಸಿ ಇವುಗಳ ಸದುಷಯೋಗದಿಂದ ತನ್ನ 
ದೈನಂದಿನ ಜೀವನವು ಸುಗಮವಾಗಲು ಆಧುನಿಕ ಮಾನವನು ಶ್ರಮಿಸುತ್ತಿದ್ದಾನೆ. 


ಶಕ್ತಿಯ ರೂಪಗಳು: 

ಮುಖ್ಯವಾಗಿ ಶಕ್ತಿಯನ್ನು ಎರಡು ರೂಪಗಳಲ್ಲಿ ಕಾಣಬಹುದು. ಅವೆಂದರೆ 
ಪಾಥ್ರಮಿಕ ಮತ್ತು ಮಾಧ್ಯಮಿಕ ರೂಪಗಳು. ಪ್ರಾಥಮಿಕ ರೂಪಗಳು ನಿಸರ್ಗದಲ್ಲಿ 
ಪರಿವರ್ತನೆ ಅಥವಾ ರೂಪಾಂತರ ಹೊಂದದ ಮೂಲಗಳು. ಉದಾ: ಕಲ್ಲಿದ್ದಲು, 
(Coal); ಕಂದು ಕಲ್ಲಿದ್ದಲು (Lignite); ಕಚ್ಚಾ ಖನಿಜ ತೈಲ (Crude petrol- 
cum) ನೈಸರ್ಗಿಕ ಅನಿಲ (Natural 8೩5) ಜಲ ವಿದ್ಯುತ್‌ (hydel electri- 
city) ಮತ್ತು ಪರಮಾಣು ಶಕ್ತಿ (Nuclear Power): ಶಕ್ತಿಯ ಮಾಧ್ಯಮಿಕ 
ರೂಪಗಳೆಂದರೆ, ಪ್ರಾಥಮಿಕ ರೂಪಗಳನ್ನು ಪರಿವರ್ತಿಸಿದ ಮೇಲೆ ಉಪಯೋಗಿಸಲ್ಪ 
ಡುವಂತಹವು. ಉದಾ: ಕಲ್ಲಿದ್ದಲು ಪುಡಿಯ ಇಟ್ಟಿಗೆ (8ಗ0೦:165) ಶುದ್ಧೀಕರಿಸಿದ 
ಖನಿಜ ತೈಲದ ವಸ್ತುಗಳು (Refined petroleum 77೮6೦19) ಕಲ್ಲಿದ್ದಲು ಕಿಟ್ಟ 
(Coke), ತಯಾರಿಸಿದ ಅನಿಲ (Manufactured 8೩5) ಮತ್ತು ಉಷ್ಣವಿದ್ಯುತ್‌ 
ಶಕ್ತಿ (Thermal electricity): 


ಮಾಹಿತಿ ಸಂಪನ್ಮೂಲಗಳು: 

"ಜ್ಞಾನವೇ ಶಕ್ತಿ? ಆದ್ದರಿಂದ ಶಕ್ತಿಯ ಸಂಪನ್ಮೂಲಗಳ ಜೊತೆಯಲ್ಲಿ ಜ್ಞ್ಞಾನ- 
ವನ್ನು ಸೇರಿಸುವುದು ತಪ್ಪಾಗಲಾರದು. ಮಾನವನ ಅವಿರತ ವಿಚಾರದ ಚಿಂತರ 
ಮಂಥನಗಳ ಬರಹ ರೂಪವೇ ಗ್ರಂಥಗಳು. ಇವುಗಳು ಜ್ಞಾನ ಮತ್ತು ಮಾಹಿತಿಯೆ 
ಆಕಾರಗಳೂ ಹೌದು. ಜೀವನದ ಅನೇಕ ಸ್ಥರಗಳಲ್ಲಿ ಅನುಕೂಲಕ್ಕೆ ತಕ್ಕಂತೆ 
ಮಾರ್ಪಾಡು ಮಾಡಿಕೊಳ್ಳುವುದರಲ್ಲಿ ಭೌತಿಕ ಬೆಳಗನ್ನು ಬೆಳಗುವುದರಲ್ಲ ವೈಜ್ಞಾ. 
ನಿಕ ಮತ್ತು ಸಾಮಾಜಿಕ ದೃಷ್ಟಿಯನ್ನು ಹಿಗ್ಗಿ ಸಿಕೊಳ್ಳು ವುದರಲ್ಲಿ ಕಲೆ ಸಾಹಿತ್ಯ 
ಮತ್ತು ಸಂಸ್ಕೃತಿಯನ್ನು ಮನನಮಾಡಿಕೊಳ್ಳು ವುದರಲ್ಲಿ ಗ್ರಂಥಗಳು ಬಹಳ ಸಹಕಾರಿ 
ಯಾಗಿವೆ. ಈಗಿನ ಪರಿವರ್ತನ ಶೀಲ ಜಗತ್ತಿ ನಲ್ಲಿ ಎಲ್ಲ ಮಟ್ಟದಲ್ಲಿ ನಡೆಯುತ್ತಿರುವ 
ನಿರಂತರವಾದ ಸಂಶೋಧನೆ ಮತ್ತು ಇದಕ್ಕೆ ಲಭ್ಯವಿರುವ ಸಕಲ ಸಂಘ ಸಂಸ್ಥೆಗಳ 
ಮತ್ತು ಸರಕಾರಗಳ ಸಹಾಯವು ಜ್ಞ್ಯಾನ ಮತ್ತು ಮಾಹಿತಿಯ ಮಹಾಪೂರದಂತೆ 
ಬೆಳೆದು ಗ್ರಂಥಗಳ ಸ್ಫೋಟಕ್ಕೆ ಕಾರಣವಾಗಿವೆ. 


ಈ ಸಂದರ್ಭದಲ್ಲಿ ಸೂಕ್ತಮಾಹಿತಿಯನ್ನು ಓದುಗನ ಅನೂಕಲತೆಗೆ ಅನುಸಾ- 
ರವಾಗಿ ದೊರಕಿಸುವುದು ಅತೀ ಕಷ್ಟದಾಯಕ ಕೆಲಸನೆನಿಸುತ್ತದೆ. ಗ್ರಂಥಾಲಯ 


ಶಕ್ತಿಯ ಮಾಹಿತಿ ಸಂಪ ಪನ್ಮೂ! ಲಗಳು: ೭೭ 


ಮತ್ತು ಮಾಹಿತಿ ವಿಜ್ಞಾ ನದಲ್ಲಿ ಇತ್ತೀಚೆಗೆ ವಿಶೇಷವಾಗಿ ರಚಿಲ್ಪಟ್ಟಿ ರುವ ಸಿದ್ಧಾಂತ 
ಗಳು, ನಿಯಮಗಳು ಮತ್ತು ತಂತ್ರಗಳು ಮುಂತಾದವುಗಳ ಸಹಾಯದಿಂದ ಅವಿರ 
ತವಾಗಿ ಬೆಳೆಯುತ್ತಿರುವ ಜ್ಞಾನ ಮತ್ತು ಮಾಹಿತಿಯನ್ನು ನಿಯಂತ್ರಣಗೊಳಿಸಲು 
ಸಾಕಷ್ಟು ಸೂಚಿಗಳು (Bibliographies) ನಿರ್ದೇಶಿಗಳು (1೩x) ವಿಳಾಸ 
ಮತ್ತು ಕಾರ್ಯ ಚಟುವಟಿಕೆ ಪಟ್ಟಿಗಳು (Directories) ಕೈಪಿಡಿಗಳು 
(Hand books) ಮುಂತಾದವು ರಚಿಸಲ್ಪಟ್ಟಿವೆ. 


ಶಕ್ತಿಯ ಮಾಹಿತಿ ಸಂಸೆನ್ಮೂಲಗಳುಃ 
ಅಂತರ ರಾಷ್ಟ್ರೀಯ ಮೂಲಗಳು: 


ಸಂಯುಕ್ತ ರಾಷ್ಟ್ರ ಸಂಘ (UN೦) ಮತ್ತು ಅದರ ವಿವಿಧ ಅಂಗ ಸಂಸ್ಥೆ ಗಳು 
ಮಾನವನ ಅಭಿವೃ ದ್ರಿ ಸೋಸ್ಕ ರ ಕಾರ್ಯಕಶೀಲನಾಗಿವೆ. ಈ ದಿಶೆಯಲ್ಲಿ ಸಂಯುಕ್ತ 
ರಾಷ್ಟ್ರಸಂಘದ ಶೆ ಕ್ಷಣಿಕ, ವೆ ಜ್ಞಾ ನಿಕ ಮತ್ತು ಸಾಂಸ್ಕೃ ತಿಕ ಸಂಘವು (UNESCO) 
ವಿಶ್ವ ವ್ಯಾ ಪಿಯಾದ ಕಲ್ಯಾಣ ಕತಿರ್ಯಕ್ರಮಗಳನ್ನು ಕೈಕೊಂಡು ಸಫಲತೆಯನ್ನು 
ಸಾಧಿಸುತ್ತಾ ಮುನ್ನಡೆದಿದೆ. UNESCO ಮತ್ತು 5881 (Solar Energy 
Research Institute) ಇವುಗಳು ಜಂಟಿಯಾಗಿ ರಚಿಸಿದ “ಅಂತರ ರಾಷ್ಟ್ರೀಯ 
ಹೊಸ ಮತ್ತು ಪುನರುಜ್ಜಿ ವನಗೋಳಿಸಲು ಸಾಧ್ಯ ವಾದ ಶಕ್ತಿಯ ಮಾಹಿತಿ 
ಮೂಲಗಳು ಮತ್ತು ಸಂಶೋಧನ ಕೇಂದ್ರಗಳ ವಿಳಾಸ ಮತ್ತು ಕಾರ್ಯ 
ಚಟುವಟಿಕೆಗಳ ಪಟ್ಟಿಯು (International Directory of new and 
renewable energy Information Sources and Research centers: 
UNESCO/ SERI, 1982), ಬಹಳ ಉಪಯೋಗಕಾರಿಯಾದ ಆಕರ ಗ್ರಂಥ 
ವಾಗಿದೆ. ಈ ಗ್ರಂಥವು ೧೯೮೨ ರಲ್ಲಿ ಪ್ರಕಟವಾಗಿದೆ. ಇದರೆಲ್ಲಿ ಜಗತ್ತಿನ ೧೩೮ 
ರಾಷ್ಟ್ರಗಳ ಶಕ್ತಿಯ ಮಾಹಿತಿ ಸಂಪನ್ಮೂ ಲಗಳನ್ನು ಕೊಡಲಾಗಿದೆ. ವಿವರವಾಗಿ 
ಹೇಳಬೇಕೆಂದರೆ ಈ ಪಟ್ಟ ಯಲ್ಲಿ ಶಕ್ತಿಯ ಜಟಾ ಸಂಶೋಧನೆ ಕಾರ್ಯೆ 
ಚಟುವಟಕೆಗಳಲ್ಲಿ ನಿರತವಾಗಿರುವ ೨೭೮ ರಾಷ್ಟ್ರೀಯ ಸರಕಾರಿ ಸಂಘಗಳು 
(National Govt: Organizations) ೧೨೯೪ ಸಂಶೋಧನಾ ಕೇಂದ್ರಗಳು 
(Research centers.) 3೧೨. ವೃತ್ತಿ ಮತ್ತು ಮಾರಾಟ ಸಂಸ್ಥೆ ಗಳು (Profssio 
nal trade Associations) ಇದಲ್ಲದೆ ಈ ಎಲ್ಲ ಸಂಘ ಸಂಸ್ಥೆ ಗಳಿಂದ ಹೊರ 
ತರಲಾದ ೫೪೫ ಮಾಹಿತಿ ಸಂಪನ್ಮೂ ಲಗಳು (Information resources) ಮತ್ತು 
೬೨೫ ಪ್ರಕಟಣೆಗಳು (Publications) ಸೇರಿವೆ. ಈ ಪ ್ರಕಟಿಣೆಗಳಲ್ಲಿ ೧೫೦ ವಿಳಾಸ 
ಮತ್ತು “in ಚಟುವಟಿಕೆಗಳನ್ನು ವಿವರಿಸುವ ಪಟ್ಟ ಗೆ (Directories), ೩೫೩ 
ನಿಯತಕಾಲಿಕೆಗಳು (Journals) ಮತ್ತು ೧೨೨ (1:1೩ base ಗಳು ಸೇರಿವೆ. ಒಟ್ಟ 


೭೮ ಕರ್ನಾಟಕ ಭಾರತಿ 


ನಲ್ಲಿ ಈ ಗ್ರಂಥವು ಜಗತ್ತಿ ನಾದ್ಯಂತ ಶಕ್ತಿ ಮತ್ತು ಶಕ್ತಿ ಯ ಪುನರುಜ್ಜಿ ವನಕ್ಕೆ 
ಸಂಬಂಧಿಸಿದ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯೆನ್ನೊ ದಗಿಸುತ್ತ ಜಿ 


ಈ ಆಕೆರ ಗ್ರಂಥಗಳಲ್ಲಿ ರೇಖಿ (Entry) ಗಳು ಪ್ರತಿಯೊಂದು ರಾಷ್ಟ್ರಗಳಲ್ಲಿ 
ಸಾ ಸ್ಥಾಪಿತವಾಗಿರುವ ರಾಷ್ಟ್ರ ಯ ಸರಕಾರಿ ಸಂಘಗಳು, ಸಂತೋ ಕಂಡ್ರೆ 
ಮಾಹಿತಿ ಸಂಪನ್ಮೂ ಲಗಳು ವೃತ್ತಿ ಮತ್ತು ಮಾರಾಟ ಸ. ಮತ್ತು ಪ್ರಕಟಣೆ 
ಗಳು ಎಂಬ ರೀತಿಯ ವರ್ಗೀಕರಣವನ್ನು. ಹೊಂದಿವೆ. ಪ್ರತಿಯೊಂದು ಛೀಹಿಯಲ್ಲಿ 
ಸಂಘದ ಹೆಸರು, ಪೂರ್ಣ ವಿಳಾಸ (ಅಂಚೆ, ದೂರವಾಣಿ, “1 ಮತ್ತುಂ೩016)» 
ಯಾರನ್ನು ಸಂಪರ್ಕಿಸಬೇಕು, ಸಂಘಕ್ಕೆ ಸೇರ್ಪಟ್ಟ ಸಂಸ್ಥೆ ಗಳು, ಸಂಘದ ಕಾರ್ಯ 
ಕ್ರಮ ವಿವರಣೆ, ಲಭ್ಯವಿರುವ ಮಾಹಿತಿ ಸಂಪನ್ಮೂಲಗಳು ಮತ್ತು ಸೇವೆಗಳ ವಿವರ 
ಣೆಯನ್ನೊಳಗೊಂಡಿದೆ. ಈ ಗ್ರಂಥದ ಸಹಾಯದಿಂದ ಯಾವ ರೀತಿಯ ಮಾಹಿತಿಯ 
ನ್ನಾದರೂ ಪಡೆಯುವದರಲ್ಲಿ ಕಷ್ಟವೆನಿಸುವದಿಲ್ಲ. ಮೇಲಾಗಿ ಈ ಆಕರ ಗ್ರಂಥವು 
ಶ್ರೇಷ್ಠ ತಜ್ಞರಿಂದ ಕೂಲಂಕನ ಪರಿಷ್ಕರಣೆಯೊಂದಿಗೆ ರಚಿತವಾಗಿರುವುದರಿಂದ 
ಮಾಹಿತಿಯ ನೈಜತೆಯ ಬಗ್ಗೆ ಸಂಶಯವಿರುವುದಿಲ್ಲ. 


ಭಾರತದಲ್ಲಿ ಶಕ್ತಿಯ ಮಾಹಿತಿ ಸಂಪನ್ಮೂ ಲಗಳ ಕರು ಪರಿಚಯ: 


ಮೇಲೆ ವಿವರಿಸಿದ ಅಂತರ ರಾಷ್ಟ್ರ €ಯ ಮಟ್ಟದ ಆಕರ ಗ್ರಂಥದಲ್ಲಿ ಭಾರತದಲ್ಲಿ 
ಶಕ್ತಿ ಸಂಶೋಧನೆ ಕಾರ್ಯಕ್ರಮದಲ್ಲಿ ನಿರತವಾಗಿರುವ ಸ ಸಂಘ ಸಂಸ್ಥೆ ಗಳ ಮಾಹಿತಿ 
ಸಂಸನ್ಮೂ ಲಗಳ ಬಗ್ಗೆ ಸಂಕ್ಷಿಪ್ತ ಲೇಖಿಗಳನ್ನು ಕೊಡಲಾಗಿದೆ. ಇದರ ಪ್ರಕಾರ 
ಭಾರತದೇಶದಲ್ಲಿ ೧೦ ರಾಷ್ಟ್ರ ಜೆ ಸರಕಾರಿ ಸಂಘಗಳು, ೯೧ ಸಂಶೋಧನಾ ಕೇಂದ್ರ 
ಗಳು, ೩ ವೃತ್ತಿ ಮತ್ತು ಮಾರಾಟ ಸಂಸ್ಥೆಗಳು, ೧೪ ಮಾಹಿತಿ ಸಂಪ ಪನ್ಮೂ ಲಗಳು 
ಮತ್ತು ೨೫ ಪ್ರಕಟಣೆಗಳನ್ನೊಳಗೊಂಡ ೧೪೩ ಲೇಖಿಗಳ ವಿವರಣೆ ಇದೆ. ನಮೂದಿ 
ಸಿರುವ ೨೫ ಪ್ರಕಟಣೆಗಳಲ್ಲಿ ೨೦ ನಿಯತ ಕಲಿಕೆಗಳಿದ್ದು ೫ ವಿಳಾಸ ಮತ್ತು ಕಾರ್ಯ 
ಚಟುವಟಕೆಗಳ ಪಟ್ಟಿಗಳ ಬಗ್ಗೆ ವಿವರಣೆ ನೀಡಲಾಗಿದೆ. 


ಮುಂದುವರಿಯುತ್ತಿರುವ ರಾಷ್ಟ್ರವಾದ ಭಾರತ ದೇಶದಲ್ಲಿ ಶಕ್ತಿಯ ಸಂಶೋ 
ಧನೆ ಮತ್ತು ಸಂಶೋಧನೆಯ ಬಗ್ಗೆ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಿರುವದು 
ಮೇಲೆ ತಿಳಿಸಿರುವ ವಿವರಣೆಯಿಂದ ತಿಳಿದು ಬರುತ್ತದೆ. ರಾಷ 'ದಾದ್ಮಂತ ಇರುವ 
ಎಲ್ಲ ರೀತಿಯ ಸಂಘ ಸಂಸ್ಥೆ ಗಳಲ್ಲಿ ಒಹಳ ಮಹತ್ವದ ಕಾರ್ಯಸಾಧನೆಯನ್ನು 
ಮಾಡಿರುವ ಸಂಸ್ಥೆ ಎಂದರೆ ಮುಂಬಯಿಯಲ್ಲಿರುವ ಬಾಟಾ ಶಕ್ತಿ ಸಂಶೋಧನೆ 
ಸಂಸ್ಥೆ ಎಂದು ಹೇಳಬಹುದು. ಈ ಸಂಸ್ಥೆಯು ೧೯೭೪ರಲ್ಲಿ ಸ್ಥಾಪಿತವಾಗಿದ್ದು 
ರಾಷ್ಟ್ರವು ಶಕ್ತಿಸಂಪನ್ಮೂಲಗಳ ಸಂಕಷ್ಟ ಪರಿಸ್ಥಿತಿಯನ್ನು ಅನುಭವಿಸುವ ಸಮಯ 
ದಲ್ಲ ತನ್ನ ನಿನಿಥೋನ್ಮುಖ ಸಂಶೋಧನಾ ಕಾರ್ಯಚಟುವಟಕೆಗಳಿಂದ ಮಹತ್ವದ 


ಶಕ್ತಿಯ ಮಾಹಿತಿ ಸಂಪನ್ಮೂಲಗಳು: ೭೯ 


ಸಾಧನೆಯನ್ನು ಮಾಡಿದೆ. ಈ ಸಂಸ್ಥೆ ಯು ಖಾಸಗೀ ಸಂಸ್ಥೆಯಾಗಿ ಸರಕಾರಿ 
ಸ್ವಾ ಮ್ಮ ದ ಎಲ್ಲ ಸಂಘ ಸಂಸ್ಥೆ ಗಳಿಗಿಂತ ಹೆಚ್ಚಿ ನ ಮುನ್ನ ಡೆ ಸಾಧಿಸಿದೆ. ಈ 
ಸಂಸ್ಥೆ ಸ ೧೯೭೫ರಲ್ಲಿ ಸ್ಕಾ ನಿಸಿದ ಮಾಶಿತಿ ಕೇಂದ್ರವು ಶಕ್ತಿಯ ಬಗ್ಗೆ ಲಭ್ಯವಿರುವ 
ಮತ್ತು ಪ್ರಕಟವಾದ ಎಲ್ಲ ಮಾಹಿತಿ ಸಂಪನ್ಮೂಲಗಳನ್ನು ಸಂಗ ಏಿಸಿಡುವುಡರಲಿ 
ತುಂಬಾ ಶ್ರಮಿಸುತ್ತದೆ. ಇದಲ್ಲದೆ ಸಂಗ್ರಹಿಸಿಟ್ಟಿರುವ ಮಾಹಿತಿಯನ್ನು ನಾನಾ 
ಮಾಧ್ಯಮಗಳ ಮೂಲಕ ರಾಷ್ಟ್ರಾದ್ಯಂತ ಸಂಶೋಧನೆಗಳಲ್ಲಿ ತೊಡಗಿರುವ ತಜ್ಞರಿಗೆ 
ಮಾಹಿತಿ ಸೇವೆಯನ್ನು ಸಲ್ಲಿಸುವದರಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಮಾಹಿತಿ 
ಕೇಂದ್ರದಲ್ಲಿರುವ ತಾಂತ್ರಿಕ ಸಿಬ್ಬಂದಿ ವರ್ಗವು ಹಲವಾರು ರೀತಿಯ ತಾಂತ್ರಿಕಸೇವೆ 
ಯನ್ನು ರಚಿಸಿ ಪ್ರಚಾರ ಪಡಿಸುವುದರಲ್ಲಿ ಹೊಸ ಆಯಾಮವನ್ನೇ ನಿರ್ಮಿಸಿದೆ. 


ಇನ್ನು ಮುಂದೆ ಟಾಟಾ ಶಕ್ತಿ ಸಂಶೋಧನ ಸಂಸ್ಥೆ ಮಾಹಿತಿ ಕೇಂದ್ರದ ಪ್ರಕ 
ಟಣೆಗಳ ಬಗ್ಗೆ ಸಂಕ್ಷಿಸ್ತ ಪರಿಚಯವನ್ನು ಕೊಡುವ ಪ್ರಯತ್ನ ಮಾಡಲಾಗಿದೆ. 


ಟಾಟಾ ಶಕ್ತಿ ಸಂಶೋಧನೆ ಮಾಹಿತಿ ಕೇಂದ್ರವು ಸುಮಾರು ೩೫೦೦೦ ಗ್ರಂಥ 
ಗಳು, ೨೭೫ ನಿಯತ ಕಾಲಿಕೆಗಳನ್ನೊಳಗೊಂಡಿದೆ. ಇದರ ವಾರ್ಷಿಕ ಆಯವ್ಯ್ಮಯವು 
ಸುಮಾರು ೧೨,೫೦,೦೦೦ ರೂ ಇದೆ. ಶಕ್ತಿಯ ಬಗ್ಗೆ ಮಾಹಿತಿಯನ್ನು ಓದುಗರಿಗೆ 
ಒದಗಿಸುವುದರಲ್ಲಿ ಎಲ್ಲ ರೀತಿಯ ಸೌಕರ್ಯವನ್ನು ಈ ಕೇಂದ್ರವು ಹೊಂದಿದೆ. ಈ 
ಕೇಂದ್ರದ ತಾಂತ್ರಿಕ "ಸೇವೆಯು ವಿವಿಧೋನ್ಮು ಖವಾಗಿದು ಸಾ ಸಂಸ್ಥೆಯ ಸಂಶೋಧನಾ 
ಕಾರ್ಯ ಚಟುವಟಓಕೆಗಳನ್ನು ತೀವ್ರ ಗತಿಯಲ್ಲಿ ಮುನ್ನ ಡಿಸಲು ಅನುಕೂಲಕಾರಿ 
ಯಾಗಿದೆ. ಕಾಲ ಕಾಲಕ್ಕೆ ಮಾಹಿತಿ ಕೇಂದ್ರದಿಂದ ಹೊರ ಬರುತ್ತಿರುವ ಮಾಹಿತಿ 
ಸಂಪನ್ಮೂ ಲ ಪ್ರ ಕಟಿಣಿಗಳು ಸುಮಾರು ೧೪ ಇದ್ದು ದೇಶದಾದ್ಯ ೦ತ ಹೊ ಬರುತ್ತಿ 
ರುವ ಒಟ್ಟು ಪ್ರಕಟಣೆಗಳ ಶೇ ೫೦% ರಷ್ಟು ಇಲ್ಲಿಂದಲೇ ಹೊರಬರುತ್ತಿರುವದು 
ಶ್ಲಾಘನೀಯ (ಯವ ಸರಿ. ಇವುಗಳಲ್ಲಿ ಕೇವಲ ಕೆಲವು ಪ್ರಕಟಣೆಗಳ ವಿವಿರ 
ಈ ರೀತಿ ಇದೆ; 


೧. ಸೌರಶಕ್ತಿ ಸಂಪನ್ಮೂ ಲಗಳ ನಿರ್ದೇಶಿ: 


ದೇಶದಲ್ಲಿ ೧೯೭೫ ರಿಂದ ೧೯೭೯ರ ವರೆಗೆ ಪ್ರಕಟಗೊಂಡಿರುವ ಸೌರಶಕ್ತಿಯ 
ಸಾಹಿತ್ಯ ವನ್ನು ಈ ನಿರ್ದೇಶಿಯಲ್ಲಿ ಪಟ್ಟಿ ಮಾಡಲಾಗಿದೆ. ಇದು ೧೯೮೦ ರಲ್ಲಿ ಪ್ರಕಟ 
ವಾಗಿದ್ದು ಇದರಲ್ಲಿ ಸುಮಾರು ೭೫೦ ಕ್ಕೂ ಮೇಲ್ಪ ಟ್ಟು ಲೇಖನಗಳು, ಸಮಾ 
ವರದಿಗಳು, ಇನ್ನಿತರ ಸಜಾತೀ ಪ್ರಕಟಣೆಗಳ ``ಿವರಣಾತ್ಮ ಕ ಮಾಹಿತಿಯನ್ನು 
ಕೊಡಲಾಗಿದೆ. ಜೊತೆಯಲ್ಲಿ ts ನರ್ದೇಶಿಯೆನ್ನೊಡೆಗಿಸುವ ಅನುಕ್ರಮಣಿಕೆ 
ಮತ್ತು ಲೇಖಕರ ನಿರ್ದೇಶಿಯೂ ಸೇರಿದೆ. 


೮೦ ಕರ್ನಾಟಕ ಭಾರತಿ 


೨. ವಾಯುಶಕ್ತಿ ಕಾರ್ಯಕ್ರಮಗಳ ವಿಳಾಸ ಮತ್ತು 
ಕಾರ್ಯ ಚಟುವಟಿಕೆಗಳ ಪಟ್ಟ 


ವಾಯು ಶಕ್ತಿಯ ಸಂಶೋಧನೆ ಮತ್ತು ಬಳಕೆಗಳಲ್ಲಿ ನಿರತವಾಗಿರುವ ಅನೇಕ 
ಸಂಘ ಸಂಸ್ಥೆಗಳ ಏವರಣೆಯನ್ನು ಈ ಪಟ್ಟಿಯಲ್ಲಿ ಕೊಡಲಾಗಿದೆ. ಇದು ೧೯೮೧ 
ರಲ್ಲಿ ಪ್ರಕಟವಾಗಿದೆ. ಇದರಲ್ಲಿ ದೇಶದ ಸುಮಾರು ೧೯ ಸಂಘ ಸಂಸ್ಥೆಗಳ ಕಾರ್ಯ 
ಕ್ರಮದ ಪಟ್ಟಿಯಲ್ಲಿ ಕೆಳಕಂಡ. ಅಂಶಗಳನ್ನೂ ನಮೂದಿಸಲಾಗಿದೆ; * ತಂದರೆ ಪ್ರತಿ 
ಯೊಂದು ಲೇಖಿಯು, ಸಂಸ್ಥೆಯ ಹೆಸರು, ಪೂರ್ಣವಿಳಾಸ್ಕ ಸಂಪರ್ಕಿಸಬೇಕಾದ 
ತಜ್ಞರು, ಚಟುವಟಿಕೆಗಳು, ವಾರ್ಷಿಕ ಆಯವ್ಮಯ ಆರ್ಥಿಕ ಮೂಲಗಳು, ಪ್ರಕ ' 
ಟಣೆಗಳು, ವಾಯು ಯಂತ್ರಗಳ ಸ್ಥಾಪನೆ (ಏನರಣೆ ಸಹಿತ) ಮತ್ತು ತಾಂತ್ರಿಕ ' 
ಸಿಬ್ಬಂದಿಗಳ ಬಗ್ಗೆ ಮಾಹಿತಿಹೊಂದಿದೆ... ಇದರ ಮೂಲಕ ದೇಶದ ನಾನಾ ಭಾಗ 
ಗಳಲ್ಲಿ ನಡೆಯುತ್ತಿರುವ ವಾಯು ಶಕ್ತಿ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ ಮಾಡಿ ' 
ಕೊಳ್ಳ ಬಹುದು. 


೩. ಶಕ್ತಿ ಸಾರಾಂಶ: 


ರ್ಯಾ ದೇಶದಲ್ಲಿ ಶಕ್ತಿ ಉತ್ಪಾದನೆ, ಬಳಕೆ, ಸಂಶೋಧನೆ, ಪರಿಷ್ಕರಣ 

ನವೀಕರಣ ಮುಂತಾದ ಕರ್ಟಿಕ್ರಮಗಳೆ ಬಗ್ಗೆ ಹೊರ ಬರುತ್ತಿ ಕುಕ 
ಹತ. ಲೇಖನಗಳು, ವರದಿಗಳು, ಸಮೀಕ್ಷೆಗಳು ಮುಂತಾದವುಗಳ 
ಸಾರಾಂಶಗಳನ್ನೊಳಗೊಂಡ ಪ್ರಕಟಣೆಯು ಪರಿಣತರಿಗೆ ಮತ್ತು ಸಂಶೋಧಕರಿಗೆ. ' 
ಬಹಳಷ್ಟು ಅನುಕೂಲಕಾರಿಯಾಗಿದೆ. ಈ ಪ್ರಕಟಣೆಯಲ್ಲಿ ವರ್ಗೀಕೃತ ವಿಷಯ 
ಶೀರ್ಷಿಕೆಯ ಅಡಿಯಲ್ಲಿ, ಲೇಖನದ ಹೆಸರು, ಸೂಕ್ತ ಸಾರಾಂಶ, ಲೇಖಕ ಅಥವಾ 
ಲೇಖಕರ ಹೆಸರು (ವಿಳಾಸದೊಡನೆ) ಮತ್ತು ಲೇಖನ ಪ್ರಕಟವಾಗಿರುವ ಗ್ರಂಥದ 
ವಿವರಣೆಯನ್ನು ಕೊಡುತ್ತದೆ. ಈ ಪ್ರಕಟಣೆಯು ತ್ರೈಮಾಸಿಕವಾಗಿದ್ದು ೧೯೮೨ 
ರಿಂದ ಕ್ರಮವಾಗಿ ಹೊರ ಬರುತ್ತಲಿದೆ. ಪ್ರತಿ ಸಂಪುಟದಲ್ಲಿ (೧೨ ಸಂಚಿಕೆಗಳುಳ್ಳಿ) 
೩೦೦ ರಿಂದ ೩೫೦ ಲೇಖನಗಳ ಸಾರಾಂಶವನ್ನು ಕೊಡಲಾಗಿರುತ್ತದೆ. 


೪. ಎನರ್ಜಿ ಡೈಜಸ್ಟ್‌ (Energy Digest) 


ಇದೊಂದು ಕ್ಲಿಷ್ಟ ಮತ್ತು ವಿಶಿಷ್ಟ ರೀತಿಯ ನಿಯತಕಾಲಿಕ ಪ್ರಕಟಣೆಯಾ: 
ಗಿದೆ. ತಿಂಗಳಿಗೊಮ್ಮೆ ಹೊರಬರುವ ಈ ಪ್ರಕಟಣೆಯು ೧೯೮೨ರಲ್ಲಿ ಪ್ರಾರಂಭವಾ 
ಗಿದೆ. ಈ ಪ್ರಕಟಣೆಯ ನ ಪ್ರತಿಯೊಂದು ಸಂಚಿಕೆಯು ಶಕ್ತಿಯ ಮೇಲೆ ವಿಶಿಷ್ಟ ವಾದ: 
ವಿಷಯದ ಬಗ್ಗೆ ಸಂತೋಧನಾತ್ಮಕವಾದ ಅಗ್ರಲೇಖನವನ್ನು ಹೊಂದಿರುತ್ತದೆ. ಘಾ 
ಲೇಖನಗಳು ಜಗತ್ತಿನಾದ್ಯಂತ ಇರುವ ಸಮಕಾಲೀನ ಪ್ರಜ್ಞೆಯನ್ನು ಒದಗಿಸುತ್ತವೆ. 


ಶಕ್ತಿಯ ಮಾಹಿತಿ ಸಂಪನ್ಮೂಲಗಳು ೮೧ 


ಮೇಲೆ ಸಂಕ್ಷಿಸ್ತವಾಗಿ ಅವಲೋಕಿಸಲ್ಪಟ್ಟ ಪ್ರಕಟಣೆಗಳು ಕಾಲಕಾಲಕ್ಕೆ 
ಕ್ರಮವಾಗಿ ಹೊರಬರುತ್ತಲಿದ್ದು ದೇಶದ ಶಕ್ತಿ ಸಾಹಿತ್ಯದ (Energy Literature) 
ಬಗ್ಗೆ ಉತ್ತಮ ಮಾಹಿತಿ ಒದಗಿಸುವುದರಲ್ಲಿ ಬಹಳ ಪರಿಣಾಮಕಾರಿಯಾದ ಮಾಧ್ಯ 
ಮಗಳಾಗಿವೆ. 


. ಶಕ್ತಿಯ ಅಂಕಿ ಅಂಶಗಳು: 

ಭಾರತದೇಶದಲ್ಲಿ ಶಕ್ತಿಯ ಬಗ್ಗೆ ಅಂಕಿ ಅಂಶಗಳನ್ನು ಬೇರೆ ಬೇರೆ ಇಲ: ಖಿಗ 

ಳಿಂದ ಪಡೆಯಬಹೆ ದು. ಇವುಗಳಲ್ಲಿ ಕೆಲವು ಇಲಾಖೆಗಳು ಕ್ರಮವಾಗಿಯೂ ಕೆಲವು 

ಇಲಾಖೆಗಳು ಶಾತ್ಪೂರ್ತಿಕವಾಗಿಯೂ ಅಂಕಿ ಅಂಶಗಳನ್ನೂ ಸಂಗ್ರಹಿಸುತ್ತವೆ. 

ಮುಖ್ಯವಾದ ಇಲಾಖೆಗಳಾದ 

೧. ಶಕ್ತಿಖಾಶತೆಯ ಮಂತ್ರಾಲಯದ ಕಲ್ಲಿದ್ದಲು ನಿಯಂತ್ರಣಾಧಿಕಾರಿಗಳ ಕಛೇರಿ. 
(Ministry of Erergy, Coal Controller’s Office): 

೨. ಕೇಂದ್ರವಿದ್ಯುತ್‌ ಶಕ್ತಿ ನಿಗಮದ ನಿರ್ದೇಶನಾಲಯ (Ministry of Energy 
Central] Electricity Authority): 

೩. ಖನಿಜತೈಲ ಮಂತ್ರಾಲಯದ ಆರ್ಥಿಕ ಮತ್ತು ಸಾಂಖ್ಯಿಕ ವಿಭಾಗ (Mini- 
stry of Petroleum, Eccncmics and Statistics Division): 

೪, ನೀರಾವರಿ ಮಂತ್ರಾಲಯದ ಕೇಂದ್ರ ಜಲನಿಗಮ (Miristry of 
Irrigation, Central Water Commission) 
ಪರಮಾಣು ಶಕ್ತಿ ವಿಭಾಗ (Atomic Energy Dept): 


೬. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ (DST, Dept of 501 100 & 
Technology) 

೭, ಕೋಲ್‌ ಇಂಡಿಯಾ ನಿಯಮಿತ (Coal India 1/6.) 

೮. ಯೋಜನಾ ಆಯೋಗ (planning Commissicn) 

೯. ಅಭಿವೃದ್ಧಿ ಆಯುಕ್ತರ ಕಛೇರಿ, ಸಣ್ಣ ಪ್ರಮಾಣದ ಉದ್ಯಮಗಳು ಇವರು 


ತಯಾರಿಸಿದ ಆರ್ಥಿಕ ಗಣಶಿ ವರದಿ (೦0100 of the Develcpnm nt 
Commissioner, Small Scale Industries) FEccnomic Cen:us 
reports) 
" ಮುಂತಾದವುಗಳು ಸೇರಿವೆ. ಅದಲ್ಲದೆ ಶಕ್ತಿಯ ಬಗ್ಗೆ ತಾತ್ಪೂರ್ತಿಕವಾದ ಮಾಹಿತಿ 
ಯನ್ನು ಈ ಕೆಳಗೆ ನಮೂದಿಸಿದ ಸಮಿತಿಗಳ ವರದಿಗಳಿಂದ ಪಡೆಯಬಹುದು; 
ಇಕ್ಕೆ 


|: Energy Survey of India Committze(1965) 
2: Fuel policy committce (1974) 


ಕಭಾ೧೧ 


೮೨ ಕರ್ನಾಟಕ ಬಾರತಿ 


3. ೫11೧8 Group on 000187 7೦0೦71979೬ 
4. Raiyedhaksha committte on power (1980) 


ಇವುಗಳ್ನದೆ ಹಲವಾರು ಸಂಶೋಧನಾ ಅಧಿಕಾರಿಗಳು ಮತ್ತು ರಾಷ್ಟ್ರ ಜು 
ಮಾದರಿ ಸಮೀಕ್ಷೆ ಸಂಸ್ಥೆಯು (National Sample Survey Organiz 3 
ಕಾಲಕಾಲಕ್ಕೆ ನಡೆಸಿದ ಸಮೀಕ್ಷಾ ವರದಿಗಳು ಈ ದಿಶೆಯಲ್ಲಿ ತುಂಬಾ ಅನುಕೂಲ ಜಾ 
ಕಾರಿಯಾನಿದೆ. ತ್ತ 


ಸನಾರೋಪ: 


ಜನತ್ತಿನ ಯಾವುದೇ ರಾಷ್ಟ್ರದ ಪ್ರಗತಿಯು ಆಯಾರಾಷ್ಟ್ರದಲ್ಲಿರುವ ಸಂಪ 
ನ್ಮೊಲಗಳನ್ನು ಸಮಪಜೋಗಪಡಿಸಿಕೊಳ್ಳು ವುದರಿಂದ ಸಾಧ್ಯವಾ ನಗುತ್ತ ಜೆ ಸಂಪ 
ನ್ಮೂಲಗಳೆಲ್ಲಿಲ್ಲಾ ಅತಿಮುಖ್ಯವಾದ ಸಂಪನ್ಮೂಲವೆಂದರೆ ಬೌದ್ದಿಕ 'ಸಂವನ್ನೂ 
(nt. ೮೭೩! EE ಹೇಳಬಹುದು. ಇದು ದೇಶದ ಬುದ್ಧಿಜಿ ತ 
(ಪರಿಣಿತರು, ಸಂಶೋಧಕರು ವಿಜ್ಞಾ ನಿಗಳು, ವಿದ್ವಾಂಸರು, ಶಿಕ್ಷಕರು ಇತರೆ) 
ಮತ್ತು, ಜ್ಹ್ಯಾನ/ ಮಾಹಿತಿಯನ್ನೊ ಳಸೊಂಡಿರುತ್ತವೆ. "ದ್ಧಿ ಜೀವಿಗಳು ಜ್ಞ್ಯಾನ 
ಮಾಹಿತಿಯ ಗ್ರಾಹಕರೂ ಹೌದು ಮತ್ತು. ನಿರ್ಮಾಪಕರೂ ಹೌದು ಸೂಕ್ತ. ಸವಿಸ್ತಾ ' 
ರವಾದ ಮತ್ತು ಸಕಾಲಿಕ ಜಾ ನ ಮಾಹಿತಿ ಸೇವೆಯು ಈ ಬುದಿ ಜೀವಿಗಳಿಗೆ «Ke 
ಯುತ ಅಹಾರವಿ ದಂತೆ ನಿರಂತರ ಮತ್ತು ನಿರಾಂತಕವಾದ ಜ್ಞಾನ/ವ ಮಾಹಿತಿ ಸೇವೆ. 
ಯಿಂದ ಹೊಸ ಹೊಸ ಜ್ಞಾನ ಮಾಹಿತಿಯ ಹುಟ್ಟಿಗೆ ನಾಂದಿಯಾಗುತ್ತದೆ. ಹೀಗೆ... 
ಇದೊಂದು ಜಕ್ರಗತಿಯಲ್ಲಿ ಆವರ್ತಿಸುವ ರಚನಾತ್ಮಕ ಕ್ರಿಯೆ. ಈ ವೃಷ್ಠಿ ಸ 
ರಾಷ್ಟ್ರೀಯ ಮಾಹಿತಿ ಜಾಲದ (National Information Net work) "ಸಾ ಪ 
ಯಿಂದ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಪ್ರ ನಂಚತೆಲ್ಲಕೆ i 
ಬ್ಬ ಹೆದಾಕಾರದಲ್ಲಿ ಬೆಳೆದಿರುವ ಸಂಚರಣಿ/ ಪ್ರಸಾರ" ವ್ಯೂಹದಿಂದ (comma 
tion system) ಜ್ಞ್ಯಾನ] Yee  ಆತತಿಫ್ರದಲ್ಲ ಪಸರಿಸಲು ಅನುಕೂಲ 
ವಾಗುತ್ತವೆ. ಈ ಇಟ್ಟಿ ನಲ್ಲಿ ಭಾರತದೇಶದ ಪ್ರಗತಿಯು ತೃಪ್ತಿ ವಾಯಕವಾಗಿ ಮುನ್ನೆ ' 
ಡೆಯುತ್ತದೆ. ಶಕ್ತಿಯ ಬಗ್ಗೆ Wee ಪರಿಶೋಧನೆ ಅದರ ಸಾಮಾಜಿಕ, ' 

ವೈಜ್ಞಾನಿಕ ಬಳಕೆಯ ಬಗ್ಗೆ ಜ್ಞಾನ / ಮಾಹಿತಿಯನ್ನೊದಗಿಸುವ ಪ್ರಯತ್ನಗಳು 


ಭರದಿಂ ವೆ. ಸಾಗಿವೆ. 


ಈ ಸಂಚಿಕೆಯ ಲೇಬಕರು 


೧. ಫ್ರಿ ಬಿ.ಎ. ಪ್ರಭಾಕರ 
ಚೀಫ್‌ ಪೊ ಜೆಕ್ಟ "3042 ಯರ 
ಸರೋರಾ ಅಟಾಮಿಕ್‌ ಪಾವರ ಪೆ. ಶ್ವ 
ುಲಂದ ಶಹರ ಜಿಲ್ಲೆ 
ಉತ್ತರ ಪ್ರದೇಶ-೨೦೨.೮೯ 


ಡಾ. ರಾವಂಚಂದ್ರ ಭಟ್‌ 
ಮೊಟಲರ್ಜಿ ಡಿವಿಜನ್‌ 

ಭಾಭಾ ಪರಮಾಣು ಸಂಶೋಧನ ಕೇಂದ) 
ಮುಂಬಯಿ ೪೦೦೦೮೫ 

ಕ್ಕಿ, ಡಾ, ಆರ್‌ ಹಿ. ನಾಯಕ 

ಗೈಕ್ಟ್ರೋಸ್ಕೋಬ ಡಿವಿಜನ್‌ 

ಭಾಭಾ ಪರಮಾಣ ಸಂಶೋಧೆನ ಕೆ:ಂದ) 
ಪಮುಂಂಬಯಿ-೪ಂಂ೦0೧೦% 


೪, ಡಾ| ಆರ್‌. ಎಂ. ದೀಕ್ರಿತ 
ಸೈಕ್ಕೋೊಸ್ಕೋಬ ಡಿದಿಜನ್‌ 
ಭಾಭಾ ಶರವಣ ಸೇಶೋಧೆನ ೀಧನ ಕೇಂದ್ರ 
ಪಂಂಂಬಯಿಂ ೪೦೦೧೦೮೫ 


೫. ಫ್ರೀ ಎಂ. ಸಿ. ದೊರೆಸ್ವಾಮಿ 
ಚೀಫ್‌ ಇಂಜಿದಿಯರ, ಪ್ಲ್ಯಾಂಟ ಬೆಟರವೆಂಟ 
ಟಾಟಾ ಕನ್ಸಲ್ಪಿಂಗ ಇಂಜಿಸಿಯಲ್ಲ 
೩೪, ಸಂತ ತುಕಾರಾಮ ರೋಡೆ 
ಕರ್ನಾಕೆ; ಮಂಬಯಿ ೪೦೦೦೦೯ 


ಹ ಫ್ರೀ ವಿ - ಜಿ. ಕುಲಕರ್ಣಿ 
ಡಿವಿಜನಲ್‌ ಇಂಜಿಬಿಯೆರ 
ಕರ್ನಾಟಕ ಪಾವರ ಕಾರ್ಪೋರೇಶನ್‌ ಲಿಮಿಟೆಡ್‌ 
ಚೆಕೈನಗರ-೫೭೭ ೪೩೭, ಕರ್ನಾಟಕ 


WL 


(> 
| 3) 
ಇ ೪ 
ಸಿ Oo 
£4 
ನ 

[G 


ಭಾಭಾ Hp ತ ೋಧನ ಕೇಂದ್ರ 
ವಂಂಬಯಿ-೪೦೦೦೮೫% 


2 ಲೀ ಎಂ. ಏ. ಸೇತುರಾವ್‌ 
ಗೌರವ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯ ವಿಜ್ಞಾ ನ ಪರಿಷತ್ತು 
ಬೆಂಗಳೂರ--೫೬೦೦೧೨ 


ph 


ಪ್ರೊ. ಬಿ. ಎಸ್‌. ಚಿತ್ತವಾಡೆಗಿ 

ವಂಖ್ಯ ಸ್ಥ ರಂ. ಏರೋ ಇಂಜಿನಿಯರಿಂಗ ಡಿಪಾರ್ಟಮೆಂಟ 
ಇಂಡಿಯ ಇನ*್‌ಸ್ಟಿಟ್ಕೂಟ ಆಫ್‌ ಟೆಕ್ನಾಲಾಜಿ 
ಪೋವಾಯಿಂ, ಭಯಾ 


೧೦. ಪ್ರೊ ಬಿ. ಎಸ್‌. ಜಗದೀಶ 
ಮೆಕ್ಯಾನಿಕಲ್‌ ಇಂಜಿನಿಯರಿಂಗ ಡಿಪಾರ್ಟವೆಂಂಟ 
ಐ. ಐ. ಓಟ. ಪೋವಾಯಿ 
ವಂಂಂಬಯಿ-೪೦೦೦೭೬ 


೧೧. ಡಾ| ಪಿ. ಎನ್‌. ಮೂರ್ತಿ 
ಕೆವಿಂಸ್ಟ್ರಿ ಡಿವಿಜನ್‌ 
ಭಾಭಾ ಪರಮಾಣು ಸಂಶೋಧನ ಕೇಂದ್ರ 
ಮಂಂಬಯಿ-೪೦೦೦೮೫ 


೧೨: ಡಾ| ಎಂ. ಸಿ. ಕೊಡ್ಲಿ 
| ರೀಡರ್‌, ಅರ್ಥಶಾಸ್ತ್ರ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾಲಯ. ಧಾರವಾಡ 


ಗ ಶ್ರೀ ಪಿ. ಎಸ್‌. ಮುಂದಿನಮನಿ 
ಅಧ್ಯಾಪಕರಂ, ಅರ್ಥಶಾಸ್ತ್ರ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡೆ 


೧೪. ಡಾ॥ ಸಿ. ಆರ್‌. ಕರಿಸಿದ್ದಪ್ಪ 
ಗ್ರಂಥಾಲಯಂ ಹಾಗೂ ವಡರಾಶಿತಿ ಎಜ್ಞಾನ ವಿಭಾಗ 


ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾ 


೨ 0 


ಕರ್ನಾಟಕ ಭಾರತಿ 


(ತ್ರೈಮಾಸಿಕ ಪತ್ರಿಕೆ) 


ಆಜೀವ ಸದಸ್ಯತ್ವ ಃ ಯಾವುದೇ ವ್ಯಕ್ತಿ ಆಥವಾ ಸಂಘ-ಸ ಸ್ಚಗಳು 
ರೂ. ೧೦೦ ( ಒಂದುನೂರು ರೂಪಾಯಿಗಳು ) ಕಳಿಸಿ ವಿಶ್ವವಿದ್ಯಾಲಯ ಪ್ರಕಟಿ 
ಸುತ್ತಿರುವ “ಕರ್ನಾಟಕ ಭಾರತಿ” ತ್ರೆ ಮಾಸಿಕ ಪತ್ರಿಕೆಯ ಆಜೀವ ಸದಸ್ಯತ್ವ 
ಪಡೆಯಬಹುದು. ಪತ್ರಿಕೆ ಪ್ರಕಟವಾದಂತೆಲ್ಲ ಅವರಿಗೆ ಪ್ರತಿಗಳನ್ನು ಕಳಿಸುವ 
ವ್ಯವಸ್ಥೆ ಮಾಡಲಾಗುವದು. 


ವಿದ್ಯಾರ್ಥಿ ಭಾರತಿ 
( ತ್ರೈಮಾಸಿಕ ಪತ್ರಿಕೆ) 


ವಾರ್ಷಿಕ ಚಂದಾ: ರೂ. ೮-೦೦ ( ಅಂಚೆವೆಚ್ಚೆ ಸಹಿತ) 
ಬಿಡಿ ಪ್ರತಿ : ರೂ. ೨-೫೦ (ಅಂಚೆ ವೆಚ್ಚ ಪ್ರಶ್ಯೇಕ) 


ುರ್ಥಿಗಳಿಗೆ ರಿಯಾಯತಿ: ಚಂದಾ ರೂ. ೪-೦೦ 


ಹಣವನ್ನು ಫಾಯೆನಾನ್ಸ ಆಫೀಸರ, ಕರ್ನಾಟಕ ವಿಶ್ವನಿದ್ಯಾಲಯು, 
ಧಾರವಾಡೆ-೫೮೦೦೦೩ ಇವರ ಹೆಸರಿನಲ್ಲಿ ಡಿಮಾಂಡ" ಡ್ರಾಫ್ಟ್‌ ಅಥವಾ ಪೋಸ್ಟಲ್‌ 
ಆರ್ಡರ ತೆಗೆಯಿಸಿ ನಿರ್ದೇಶಕರು, ಪ್ರಸಾರುಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ-೩ ಅವರಿಗೆ ಕಳುಹಿಸಬೇಕು. 


ವಿವರಗಳಿಗೆ ಬರೆಯಿರಿ; 

ನಿರ್ದೇಶಕರು 

ಪ್ರಸಾರಾಂಗೆ 

ಕರ್ನಾಟಕ ನಿಶ್ಚನಿದ್ಯಾಲಯ, ಧಾರವಾಡ. 


